ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೧ 
Volume 151 . 


ಬೆಂಗಳೂರು, ಗುರುವಾರ , ಜನವರಿ ೨೧ , ೨೦೧೬ ( ಮಾಘ ೧, ಶಕ ವರ್ಷ ೧೯೩೭) 
Bengaluru , Thursday , January 21, 2016 (Magha 1, Shaka Varsha 1937 ) 


ಸಂಚಿಕೆ ೩ 
Issue 3 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 
ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 

AGRICULTURE SECRETARIAT 
Sub : Karnataka Agribusiness & Food Processing Policy - 2015 - reg. 
Read : 1 . GovernmentOrder No. Cl 29 SPI 2002 , Bengaluru, dated 28 -06 -2003. 

2 . Integrated Agri Business Development Policy -2011. 


PREAMBLE: 


The Agriculture and allied sectors viz ., Horticulture , Animal Husbandry , Fisheries and Food Processing in the State requires a 
special focus and thrust in view of their direct impact on the livelihood of the farming community of the State . The value addition to 
agriculture , horticulture and other sector produce leads to extra income in the hands of farmer and also helps in boosting the economy 
of the State . Hence, there is a need to have an exclusive Agribusiness & Food Processing Policy to give focused attention for the 
overall development of agribusiness and food processing sector . 

In Karnataka , about 3 % of the total agro and allied produce is processed currently. The Ministry of Food Processing 
Industries, Govt. of India aims to achieve the food processing target of 25 % by 2025 at the national level. In line with the National 
benchmark , the Karnataka Agribusiness & Food Processing Policy 2015 aims to achieve the target of 10 % of agro processing by 
2020 and 25 % by 2025 in the State . This policy aims to develop agribusiness and agro processing as a vibrant sector for creating 
employment opportunities and increasing the farm returns to farmers by value addition . 

The vision of Karnataka Agribusiness & Food Processing Policy 2015 is to position Karnataka in a sustained growth path in 
the field of agriculture & allied sectors through global technologies & innovative tools , by creating enabling frameworks and state of art 
infrastructure facilities , thereby generation ofhigher returns to farming community. 

The objectives ofthe policy are as follows: 
To increase the value addition and reduce wastage, thereby increasing the income of farmers . 

To maximize direct and indirect employment generation opportunities . 
(iii ) To create necessary supply chain like transportation , warehouses , and cold storage in the agro processing sector. 

To increase the flow of investments across the supply chain from farm to market. 
To extend the supply chain and infrastructure opportunity in rural area . 

Government desires to achieve these objectives through the following strategies: 
Encouraging investments in the supply chain infrastructure to reduce post harvest loss . 

Strengthening linkage between processing enterprises and Research & Developmentinstitutes 
(iii ) Fiscal incentives for setting up focused industrial clusters and food processing parks in potential food clusters. 
(iv) Encourage adoption of quality certifications , green and clean practices , energy efficientmeasures. 

Declaring the entire State as single zone for availing incentives and concessions. 


(i) 


(ii) 


(iv ) 


( ೪೫ ) 


♡ & 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜನವರಿ ೨೧ , ೨೦೧೬ 


ಭಾಗ ೧ 


At the all India level Karnataka stands First in the production of coffee , Bangalore Rose Onion , Sunflower , Gherkins , Arecanut, 
Capsicum , Green Chilli , Tamarind and Vanilla . Second in the production of Maize , Tur, Jowar, Tomato , Sapota , Grapes , Pomegranates , 
Pepper, Cut Flowers , Cucumber,Watermelon and Cloves. Third in the production of Sugarcane, Mango , Tobacco , Jackfruit, Onion , Dry 
Chillies , Cardamom , Cocoa, Coconut and Cinnamon . Fourth in the production of Bengalgram , Papaya , Carrot, Turmeric and 
Cashewnut. Fifth in the production of Groundnut, Soyabean , Banana, Lime/Lemon and Sweet Orange . The State is also one of the 
leading producer of Milk , Ginger, Marine Fish , Garlic , Eggs, Guava etc . 

The agro based industries in the State are spread across all the 30 districts . Currently, there are about 54 , 905 agro 
processing units with an investment of Rs. 4 ,42 ,879 lakhs have employed 3, 24 , 148 manpower. These are mainly in MSME sector. 

Agribusiness & Food Processing Sector in the State has witnessed a steady growth . Exports have increased from Rs.5158 
crore in 2010 - 11 to Rs. 11231 crore in 2014 - 15 registering a Compounded Annual Growth Rate (CAGR ) of 21 % . 

The State Governmenthad formulated Industrial Promotion Policy for Agro Food Processing Industries vide G .O . No.Cl 29 SPI 2002 , 
Bengaluru , dated 28th June 2003 for promoting agro food processing industries in the State . State Government has also formulated 
Integrated Agribusiness Development Policy 2011 for the sustained development of agriculture and allied sectors . 

This policy covers warehousing, silos , cold storage logistics related to Agri -business , Export, Processing , Handling , Storage of 
Agricultural, Horticultural, Floriculture , Spices , Medicinal and Aromatic Plants , Fish , Meat, Poultry , Dairy , Organic Produce , Research for 
varietal development, Bio Technology , Bio informatics , Food Testing Laboratories, Tissue culture Laboratories , Seed Processing Units , 
Irradiation Units , Food Grade Packaging material units and preservatives, Horticulture hub , Food Parks , Sea food parks and Spice park . 

The policy has been drafted through the consultation process with the Agriculture , Horticulture , Co -operation , Animal 
Husbandry & Fisheries Departments. The views / opinions from the cross section of Industry Associations , Food Processors & other 
stakeholders were also obtained by interacting with them . The current Karnataka Industrial Policy 2014 - 19 was taken as a base to 
formulate the Karnataka Agribusiness & Food Processing Policy 2015 . Whatever is not defined / mentioned here in this Policy will have 
the same meaning as given in the Karnataka Industrial Policy 2014 - 19 for all purposes and also for calculating the eligibility criteria , 
claiming incentives & benefits . 

In the lightof the above , a decision has been taken by the Government to formulate and adopt a Karnataka Agribusiness & Food 
Processing Policy 2015 . Hence the followingorder: 

GOVERNMENT ORDER No: AGD 94 AMS 2015 , Bengaluru , Dated : 11. 12 . 2015 . 
In the circumstances explained in the preamble , Government is pleased to announce the Karnataka Agribusiness & Food 
Processing Policy 2015 with the incentives listed below : 


SI. 


Particulars 


Karnataka Agribusiness & Food Processing Policy 2015 


No. 


1 


| Investment Promotion Subsidy 


Exemption from Stamp Duty for 
MSME, Category A , B & C 
enterprises 


Investment promotion subsidy @ 35 % of the value of fixed assets (VFA ) irrespective of 
zonal and promoter classification up to a maximum of Rs.65 lakhs for MSME 
Stamp duty to be paid in respect of (i) loan agreements, credit deeds, mortgage and 
hypothecation deeds executed for availing loans from State Government including VAT 
loan from C & l Department and / or State Financial Corporation , National Level 
Financial Institutions , Commercial Banks , RRBs, Co- operative Banks , KVIB / KVIC , 
Karnataka State SC /ST Development Corporation , Karnataka State Minority 
Development Corporation and other institutions which may be notified by the 
Government from time to time for the initial period of five years only and (ii) for lease 
deeds , lease - cum -sale and absolute sale deeds executed by industrial enterprises in 
respect of industrial plots , sheds, industrial tenements by KIADB , KSSIDC , KEONICS , 
Industrial Co -operatives and approved private industrial estates shall be exempted 

@ 100 % irrespective of promoter & zonal classification for MSME, Category 
A , B & C enterprises . 
For all loan documents, lease deeds and sale deeds, the registration charges shall be 
at a concessional rate @ Rs . 0 . 50 per Rs. 1000 irrespective of promoter 
classification for MSME , Category ‘ A ’, B & C enterprises. 


3 


Concessional Registration 
Charges for MSME , Category 
A , B & C enterprises 


Note : 
(i) The exemption of stamp duty and concessional registration charges are also 

applicable to lands purchased under Section 109 of the KLR Act, 1961 and also for 
direct purchase of industrially converted lands for the projects approved by 
SLSWCC / DLSWCC . This incentive will also be applicable for the land transferred 

by KIADB to land owners as compensation for the acquired land. 
(ii) The exemption of stamp duty and concessional registration charges are also 

available for registration of final sale deed in respect of lands , sheds , plots , industrial 
tenements after the expiry of lease period at the rate as specified in the Industrial 
Policy which was in vogue at the time of execution of lease -cum - sale deed . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜನವರಿ ೨೧ , ೨೦೧೬ 


82 


Reimbursement of land The payment of land conversion fee for converting the land from agriculture use to 
conversion fee for MSME , | industrial use will be reimbursed @ 100 % irrespective of promoter & zonal 

Category A , B & C enterprises classification for MSME , Category A , B & C enterprises. 
5 Exemption from Entry Tax MSME: 100 % exemption for 3 years on plant and machinery and capital goods and 6 

years for raw materials , inputs and component parts and consumables excluding 
petroleum products from the date of commencement of project implementation and 
from the date of commencement of commercial production respectively irrespective of 
zonal classification. 
Category ‘A ’, B & C Enterprises: 100 % exemption for an initial period 3 years for 
Category A and B and 5 years for Category C on plant and machinery and capital 
goods from the date of commencement of project implementation irrespective of zonal 
classification . 
For raw materials , inputs and component parts and consumables excluding petroleum 
products (wherever applicable ) for a period of 5 years from the date of commencement 
of commercial production . In respect of Category B & C an additional One and Two 

years will be allowed respectively for operational period . 
6 Subsidy for setting up Effluent One time capital subsidy to an extent of 75 % of the cost subject to a maximum of 
Treatment Plant (ETP ) 

Rs.50 lakhs for MSMEs in respect of ETPs costing less than Rs. 100 lakhs. 
Further, One time capital subsidy to an extent of 50 % of the cost of ETPs subject to a 
ceiling of Rs. 100 lakhs for Category A , B & C enterprises irrespective of 
zonal classification . 
One time capital subsidy to an extent of 50 % of the cost of ETPs subject to a ceiling of 
Rs.200 Lakhs for setting up of Effluent Treatment Plants (ETPs) as a common facility 
in food parks , spice parks, sea food parks or a place where the cluster of food 
processing & agribusiness enterprises are located irrespective of promoter and zonal 

classification . 
7. Interest Subsidy 

Interest subsidy of 6 % per annum on term loans will be provided to Micro enterprises 
irrespective of promoter classification . This interest subsidy is payable to financial 
institutions on behalf of the enterprise only if the enterprise has not defaulted in 
payment of either principle or interest instalments . The amount of interest subsidy will 
be effective rate of interest (after deducting interest subsidy receivable by any 
institution / s under any Government of India scheme) is 6 % per annum whichever is 
less irrespective of promoter classification . The period of interest subsidy is for 7 years 

irrespective of zonal classification . 
Exemption from tax on 100 % exemption of tax on electricity tariff for the initial period of eight years 
Electricity tariff 

irrespective of zonal classification 
Reimbursement of VAT to MSME : 75 % of net VAT will be reimbursed for a period of 5 years subject to a 
MSME & Category A , B & C maximum of 100 % of the Value of Fixed Assets irrespective of promoter & zonal 
Enterprises 

classification to be claimed on yearly basis . 
For Category ‘ A ’, B & C enterprises net VAT reimbursement will be to an extent of 
60 % , 70 % & 80 % respectively for a period of 5 years subject to a maximum of 100 % 
of the Value of Fixed Assets irrespective of promoter & zonal classification to be 

claimed on yearly basis . 
Subsidy for technology 50 % of the cost (max Rs. 1 Lakh ) forMSME irrespective of promoter classification . 
adoption from recognized 

national Labs 
11 Market Fee Exemption 

New Agricultural Produce Processing Industries are exempted from payment ofmarket 
fee for a period of ten years in respect of purchases of agricultural produce by such 

industries. 
The policy is supported by the following annexures : 
Annexure ! Land Holdings in Karnataka 
Annexure II Area & Production of Agriculture , Horticulture, Fish , Livestock products in the State 
Annexure III Definition ofMicro , Small and Medium Enterprises & Category ‘ A ’, B , C & D Enterprises 
Annexure IV List of industrial activities / enterprises not eligible for incentives and concessions (subject to amendment from time 

to time) 
Approval is given to establish an exclusive facilitation cell to assist and handhold the exporters of agribusiness and food 
processing sector in getting them the required sanitary and phytosanitary documentation from the concerned authorities , liaising with the 
related agencies as part ofGovt s effort in effectively introducing the concept of Ease Of Doing Business. 


8 


♡os 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೨೧ , ೨೦೧೬ 


ಭಾಗ ೧ 


The Karnataka Agribusiness & Food Processing Policy 2015 , shall come into force from the date of its notification in 
Karnataka Gazette and is valid till the next policy is announced . The date of notification shall be treated as effective date of this policy . 

Approval is given for the implementation of this policy through the Agriculture, Horticulture , Fisheries, Animal 
Husbandry, Cooperation and Commerce & Industries Departments. 

Whatever is not defined I mentioned here in this policy will have the same meaning as given in the Karnataka 
Industrial Policy 2014 - 19 for all purposes and also for calculating the eligibility criteria , claiming incentives and benefits . 
This order issues with the concurrence of Finance Department vide its filing note dated : 09. 10 .2015 . 

By Order and in the name of the Governor of Karnataka , 

N . MANJUNATHA PRASAD , IAS 

Secretary to Government, 
Agriculture Department. 


Annexure - 1 
LAND HOLDINGS 
No . of 

Area of operational Average size of 
Type of farmers 

operational holding ( 000 ha) operational holding 
holdings ( 000 ) 

( 000 ha ) 
Marginal (< 1ha) 

3849 1851 

0 . 48 
Small (1- 2 ha) 

2138 3020 

1 .41 
Semimedium (2 -4 ha ) 

1267 3393 

2 .68 
Medium (4 - 10 ha) 

511 2904 

5 .69 
Large (> 10ha ) 68 L 994 

14 .71 
Total 

7833 12162 

1. 55 
Source : Karnataka Agricultural Census Reports and Agriculture Census 2010 -11 published in Economic Survey of Karnataka 
2014 - 15 

Annexure - 11 
AREA & PRODUCTION OF AGRICULTURE CROPS IN KARNATAKA 

Area in lakh ha , Prodn . in lakh MT(*Cotton in Lakh bales ). 
Crops 2010 - 11 2011- 12 2012 - 13 

2013 - 14 

2014 -15 
Area Prodn Area Prodn | Area Prodn Area Prodn Area Prodn 
Cereals 54 .46 122.57 51. 14 107 .08 50 .32 96 .02 50 . 40 115 .37 | 48.47 | 113. 18 
Pulses 

27 .91 15 .33 23 . 00 10 . 30 22 .68 13 .62 25 .06 17 .73 23.09 14 . 88 
Oil Seeds 16 .23 10 . 93 14 . 13 8 .84 14 .22 9.0 14 . 10 11.62 13.61 10 .52 
Commercial Crops 
Cotton 

5.48 12. 18 * 5.70 12.03* 4.95 10. 38 * 6.62 18 .78 * 8.74 22 .52 * 
Sugarcane 4.23 396. 57 4. 31 394.70 4. 25 357.32 4 .20 379.05 4.50 418.95 
Source : Dept. of Agriculture 


AREA & PRODUCTION OF MAJOR AGRICULTURE CROPS IN KARNATAKA 


Area : Lakh HA , Prodn : Lakh MT 


SI. 


Area 


Prodn . as on 

2013 - 14 


Districts 


Processing Opportunities 


Agriculture 

Crops 
Sunflower 


No . 


1 


4 . 16 


2 .53 


Oil, De-oiled Cake 


Maize 


13 .77 


43 .56 


Vijayapura , Raichur, 
Gadag , Koppal, 
Kalaburagi, Bagalkot 
Davangere , Haveri, 
Belagavi, Bellary , 
Chitradurga , 
Shivamogga 
Kalaburagi, 
Vijayapura, Bidar , 
Raichur, Yadgir 


Corn Flour, Corn Grit , 
Protein Feed , Glucose , 
Rava , Starch , Corn Oil, 
Corn Flakes etc . 


3 


Tur 


8 . 20 


7 .57 


Dal, Tur Milling 


Source : Dept. of Agriculture 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧ , ೨೦೧೬ 


96 


SI. 


No . 


2 


AREA & PRODUCTION OF MILLETS IN KARNATAKA 

Area : HA , Prodn : MT 
Prodn . as on 

Processing 
Millets Area 

Districts 
2013 - 14 

Opportunities 
Foxtail Millet 7454 

2703 Bellary , Koppal, De-husking of Millet into 
(Navane ) 

Chitradurga , 

Rice , Rava , Flour 
Belagavi, 

Davanagere 
| Little Millet (Sawe ) 15829 

9812 Chitradurga , Haveri, Fortified Atta 

Tumkur, Belagavi , 

Chikkamagalur 
Finger Millet (Ragi) 672031 1259067 Tumkur , Hassan , Hurihittu , Malt, Vermicelli, 

Ramanagar, Kolar, Dosa / Idli Flour, Bakery 
Mandya 

products , Beverages 
Bajra (Sajje ) 279609 330074 Vijayapura , Raichur, | Flour, Idli Mix 

Kalaburagi, Koppal, 
Bagalakote 


3 


Source : Dept. of Agriculture 


AREA & PRODUCTION OF HORTICULTURE CROPS IN KARNATAKA 


Crops 


Fruits 


2009-10 
Area Prod 

3.60 59.62 

4.36 70 .62 
| 8 .05 4 .41 


Vegetables 
Plantation 


2010 -11 
Area Prod 

3.53 61.33 
4.37 73.79 
8.20 4 .77 
2.57 

9. 99 
0.27 1. 96 


2011-12 
Area Prod 

3.6963.17 
4.20 75.49 
8 .34 5.03 
2 .29 8 . 94 
0.28 2.17 
0 .02 0. 04 


Area in lakh ha ,Prodn . in lakh MT. 
2012-13 2013- 14 
Area Prodn Area Prodn 

3.76 63.47 3.87 66.26 
4.03 72.19 4.45 82.50 
8.50 5.33 8 .55 4.84 

6 .55 
0.29 2. 18 0.30 2 . 14 
0 .02 

0 .02 0 .11 


Spice 


2 .66 


10 . 97 


1 . 70 


6 . 17 


2 .00 


Flowers 
Medicinal 


0.26 
0 .02 


1. 95 
0 .03 


0 .02 


0 . 05 


0 .04 


Plants 


Aromatic 


0 .01 


0 . 16 


0 .02 


0 . 18 


0 .0110.13 


0 . 0 


0 . 18 


| 


0.01 


0 . 14 


Plants 


Source : Dept of Horticulture 
AREA & PRODUCTION OF MAJOR FRUITS IN KARNATAKA & PROCESSING OPPORTUNITIES 

Area : 000 HA , Prodn : 000 MT 
Si. Prodn . as 

Processing 
Fruit Area 

Districts 
No. on 2013 - 14 

Opportunities 


Pomegranate 


18 . 48 


198 .67 


Chitradurga , Bellary, 
Vijayapura , Tumkur , 
Koppal, Bagalkot, 


Juice, Jelly , Jam , 
Syrup , Aril , Wine, 
Juice Concentrate , 
Flavours 


Grapes 


20 .35 


391. 15 


Juice , 


Grape 
Concentrate , 
Raisins, Wine 


3 


Mango 


173. 08 


1641. 16 


Vijayapura , 
Chikkaballapura , 
Belagavi, Bengaluru 
Rural, Bagalkot, 
Kolar, Ramanagar, 
Tumkur, 
Chikkaballapura , 
Dharwad , Mandya , 
Belagavi 


Mango Pulp , Juice , 
Squash , Jam , 
Pickles, Dehydrated 
Fruits, Powder, 
Jelly, Flavours, IQF 


Source : Dept. of Horticulture 


30 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧ , ೨೦೧೬ 


ಭಾಗ ೧ 


AREA & PRODUCTION OF OTHER HORTICULTURE CROPS IN KARNATAKA 


Area : HA , Prodn : MT 


Sl. 


Horticulture 

Crops 


Area 


Prodn. as 
on 2013 - 14 


Districts 


Processing 
Opportunities 


No . 


3493 


25633 


Aromatic & 
Medicinal Plants 


Bellary, Vijayapura , Gadag, 
Chikkaballapura , Uttara 
Kannada , Kolar, Koppal, 
Tumakur, Shivamogga , 
Kalaburagi 


2 


30058 


Commercial 
Flowers 


214396 | Haveri, Bellary , Tumkur, 

Chikkaballapura , Kolar, 
Chitradurga, Mandya 


Aromatic plants - 
Extraction of Essential 
oil. Medicinal plant 
Crude extraction , 
phytochemicals , 
dehydration ofherbs 
Dried flower , extractions 
of dye , colours & 
essential oils , Cut 
flowers & Garlands , 
Packed coconut water, 
Coconutmilk , desiccated 
coconut powder, virgin 
coconut oil, Dehydrated 
copra flake , coconut milk 
powder . Chocolate 
manufacturing , 
processing of arecanut, 
cashew processing 


3 


Plantation Crops 


855525 


484630 


Tumkur, Dakshina 
Kannada , Chitradurga , 
Chikkamagalur, Hassan , 
Shivamogga, Davanagere , 
Uttara Kannada 


4 


Spices 


200191 


655706 


Dharwad , Kodagu , Hassan , Powder, Paste, pickles, 
Bellary , Chikmagalur, dehydrated flakes 
Haveri, 

Mysuru , 
Shivamogga , Bagalakot 


5 


Coffee 


230333 


211100 


Chikkamagalur, 


Powder, 


Kodagu , 
Hassan 


Coffee 
Chocolate , 


Source : Dept. of Horticulture 


AREA & PRODUCTION OF MAJOR VEGETABLES IN KARNATAKA 


Area : 000 HA , Prodn : 000 MT 


SI. 


Vegetables 


Area 


No. 


Prodn . as 
on 2013 - 14 


1 


Tomato 


61.66 


1949. 19 


Processing 
Districts 

Opportunities 
Kolar, Mandya, Belagavi, Tomato Squash , Puree, 
Haveri , Davangere, Ketchup , Sauce , Pickles, 
Chikkaballapura , 

Dehydrated / Sun Dried 
Bengaluru Rural 

etc . 
Gadag, Dharwad, Onion dehydrated flakes , 
Vijayapura , Chitradurga , powder, paste etc . 
Bagalkot, Haveri 


Onion 


160 .02 


2900 . 38 


Source : Dept. of Horticulture . 


FISH PRODUCTION IN KARNATAKA 


Districts 


Sl. No . 


Year 


Qty . in lakh Mts . 


Processing 
Opportunities 


2010 - 11 


5 .27 


2 


2011 - 12 


5 .46 


- 


3 


5 .25 


2012- 13 
2013 - 14 


Dakshina 
Kannada, Uttara 
Kannada , 

Udupi 


Fish Oil, Frozen Fish , 

Pharmaceuticals 


5 .55 


5 


2014 - 15 


6 .13 


Source : Dept. of Fisheries. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೨೧, ೨೦೧೬ 


330 


FISHERIES 


Year 


Total fish 
production 
(in lakh tons ) 


Value (Rs 
in crore ) 


Value (Rs 
in crore) 


Export ( in 
lakh tons ) 


Value (Rs 
in crore ) 


Marine fish 
production (in 
lakh tons ) 

2 .49 
3. 40 


2009- 10 


4 .08 


1539 .28 


901. 98 


0 .57 


391. 12 


2010 - 11 


5 .27 


2109. 12 


1335 .65 


1.05 


688 . 13 


2011 - 12 


2306 .46 


3.47 


1506 .29 


0 .86 


658 .46 


2012 -13 


2862 .72 


3.57 


2016 .68 


0 . 96 


854. 95 


5 .46 
5 .25 
5 .55 
6 .13 


2013 - 14 


3637 . 23 


2041.01 


1.07 


1210 . 37 


3 .57 
3.89 


2014 - 15 


4582. 98 


2650. 93 


1. 28 


1426 . 53 


Source : Dept. of Fisheries . 


PRODUCTION OF MAJOR LIVE STOCK PRODUCTS IN KARNATAKA 


SI. 


Product 


Prodn . 2014 - 15 


Districts 


Processing Opportunities 


No . 


Milk 61.23 lakh MT. Belagavi, Tumkur, Hassan , Milk Powder, Ghee, Butter, Sweets, Paneer, 
Mandya , Mysuru , Kolar 

Beverages , Curd , Ice cream , Frozen 

Dessert, Chocolate etc . 
2 Egg 43948 lakh Nos . Koppal, Davangere , Mysuru , Egg Powder, Instant Baby Foods, 
Bellary , Bagalkot 

Pasteurised Frozen Egg & Egg Yolk , 

Pasteurised Egg Albumen 
1 .81 lakh MT Bengaluru Urban , Haveri , Fresh , Frozen Boneless Halal Meat, Chilled 

Bengaluru Rural,Mandya , Kolar Boneless Meat, Canned Corned Meat 
Source : Dept. of Animal Husbandry & Veterinary Sciences . 


Meat 


Annexure - III 


Micro , Small and Medium Enterprises 
As per the MSMED Act, 2006 manufacturing enterprises have been defined based on the investment in Plant and Machinery 
and classified into : 


Micro Enterprises 


Investment up to Rs. 25 Lakhs 


Small Enterprise 


Investment above Rs .25 Lakhs and up to Rs.500 Lakhs 


Medium Enterprises 


Investment above Rs.500 Lakhs and up to Rs. 1000 Lakhs 


As per the MSMED Act, 2006 service enterprises have been defined based on the investment in equipment and classified 


into : 


Micro Enterprises 


Investment up to Rs. 10 Lakhs 


Small Enterprise 


Investment above Rs. 10 Lakhs and up to Rs.200 Lakhs 


Medium Enterprises 


Investment above Rs. 200 Lakhs and up to Rs.500 Lakhs 


‘A ’ Category Enterprises 

Projects with an investment in fixed assets above Rs. 10 Crores and up to Rs. 75 Crores. 


B Category Enterprises 

Projects with an investment in fixed assets above Rs .75 Crores and up to Rs. 150 Crores. 


C Category Enterprises 

Projects with an investment in fixed assets above Rs.150 Crores. 
D Category Enterprises 

The first two agro food processing enterprises in a taluka providing a minimum direct employment of 100 persons with a 
minimum investment of Rs. 150 Crores . 


೫೨ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜನವರಿ ೨೧ , ೨೦೧೬ 


ಭಾಗ ೧ 


PR 34 


Annexure - IV 
List of industrial activities / enterprises not eligible for incentives and concessions 

( Subject to amendment from time to time) 
Breweries and distilleries of all types excluding winery . 
Masala making without cold process grinding, powder of Chilly, turmeric , masala , spices , curry, sambar, papad etc ., except those 
having FSSAI certification . 
Preparation of sweetmeat and salted snacks , Mixture , Bhujia . 
Khandasari making enterprises . 
Jaggery making enterprises except those having FSSAI Certification . 
Mineral Water and aerated soft drinks, Alcoholic beverages . 
Tea Blending/Mixing Units, Coffee Roasting & Grinding units having installed capacity of less than 2 TPD . 
Production of Popcorn , Ice block , Production of Ice Candy and Ice Fruits etc . Ice -cream manufacturing without FSSAI 
certification . 
Units connected with raw -tobacco and tobacco based products . 
Fertilizer mixing units . 
Poultry excluding hatcheries . 

N . MANJUNATHA PRASAD , IAS 

Secretary to Government, 
SC . 200 

Agriculture Department. 
ತೋಟಗಾರಿಕೆ ಸಚಿವಾಲಯ 
ವಿಷಯ : ತುಮಕೂರು ಜಿಲ್ಲೆ, ಪಾವಗಡ ತಾಲ್ಲೂಕಿನ ರಾಜವಂತಿ ತೋಟಗಾರಿಕೆ ಕ್ಷೇತ್ರದಲ್ಲಿ 5 

ಎಕರೆ ಜಮೀನನ್ನು ಕೃಷಿ ವಿಶ್ವವಿದ್ಯಾನಿಲಯ , ಬೆಂಗಳೂರು, ಇವರಿಗೆ ಹಸ್ತಾಂತರಿಸಲು 

ಹೊರಡಿಸಿರುವ ಆದೇಶವನ್ನು ರದ್ದುಪಡಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂ : ತೋಇ18 ತೋಇವಿ 2013, ದಿ: 30.11 .2013 

2 . ಸಂಶೋಧನಾ ನಿರ್ದೇಶಕರು, ಸಂಶೋಧನಾ ನಿರ್ದೇಶನಾಲಯ , ಕೃಷಿ 

ವಿಶ್ವವಿದ್ಯಾನಿಲಯ , ಬೆಂಗಳೂರು ಇವರ ಪತ್ರ ಸಂ . ನಿ/ ತಾಅ/ ಗಾಕೃವಿಕೆ 

ಜಮೀನು/ 336 /2014 - 15 , ದಿ: 08. 01.2015 . 
3. ತೋಟಗಾರಿಕೆ ನಿರ್ದೇಶಕರ ಪತ್ರ ಸಂಖ್ಯೆ : ಇಡಿ/ಕೆ.ಎಸ್. ಎಚ್. ಡಿ. ಎ : ಸಮೋಅ 

2:33:2007 - 2008 / 6, ದಿನಾಂಕ: 06 /07 - 04 - 2015. 
ಪ್ರಸ್ತಾವನೆ: 

ಮೇಲೆ ಕ್ರಮ ಸಂಖ್ಯೆ : (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ, ತುಮಕೂರು ಜಿಲ್ಲೆ, ಪಾವಗಡ ತಾಲ್ಲೂಕಿನ ರಾಜವಂತಿ ತೋಟಗಾರಿಕೆ 
ಕ್ಷೇತ್ರದಲ್ಲಿ 5 ಎಕರೆ ಜಮೀನನ್ನು ಕೃಷಿ ಸಂಶೋಧನಾ ಕೇಂದ್ರದ ಕಾರ್ಯ ಚಟುವಟಿಕೆಗಳ ವಿಸ್ತರಣೆಗಾಗಿ, ಸದರಿ ಜಮೀನಿನ ಒಡೆತನವನ್ನು ತೋಟಗಾರಿಕೆ 
ಇಲಾಖೆಯಲ್ಲಿಯೇ ಉಳಿಸಿಕೊಂಡು ಹಾಗೂ ಬಳ್ಳಾರಿ ರಸ್ತೆಗೆ ಹೊಂದಿಕೊಂಡಂತಿರುವ ಕೃಷಿ ವಿಶ್ವವಿದ್ಯಾನಿಲಯ, ಜಿ.ಕೆ.ವಿ .ಕೆ., ಬೆಂಗಳೂರು ಇಲ್ಲಿ 1 ಎಕರೆ 
ಭೂಮಿಯನ್ನು ತೋಟಗಾರಿಕೆ ಇಲಾಖೆಯ ಅಧೀನದಲ್ಲಿರುವ ಹಾಪ್ ಕಾಮ್ಸ್, ಬೆಂಗಳೂರು ಮತ್ತು ಜೈವಿಕ ಕೃಷಿಕ್ ಸೊಸೈಟಿರವರ ವತಿಯಿಂದ ಮಾರುಕಟ್ಟೆ 
ಮಳಿಗೆಗಳನ್ನು ನಿರ್ಮಿಸಲು ತೋಟಗಾರಿಕೆ ಇಲಾಖೆಗೆ ವರ್ಗಾಯಿಸುವ ಷರತ್ತಿಗೊಳಪಟ್ಟು ಕೃಷಿ ವಿಶ್ವವಿದ್ಯಾನಿಲಯ , ಬೆಂಗಳೂರು ಇವರಿಗೆ 
ಹಸ್ತಾಂತರಿಸಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ: (2 ) ರಲ್ಲಿ ಓದಲಾದ ಸಂಶೋಧನಾ ನಿರ್ದೇಶಕರು, ಸಂಶೋಧನಾ ನಿರ್ದೇಶನಾಲಯ , ಕೃಷಿ ವಿಶ್ವವಿದ್ಯಾನಿಲಯ , 
ಬೆಂಗಳೂರು, ಇವರ ಪತ್ರದಲ್ಲಿ, ದಿನಾಂಕ: 30. 11.2013ರ ಸರ್ಕಾರದ ಆದೇಶದನ್ವಯ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಬಳ್ಳಾರಿ ರಸ್ತೆಗೆ ಹೊಂದಿಕೊಂಡಿರುವ 
ಪ್ರದೇಶದಲ್ಲಿ ಅರ್ಧ ಎಕರೆ ಜಮೀನನ್ನು ತೋಟಗಾರಿಕೆ ಇಲಾಖೆಗೆ ವರ್ಗಾಯಿಸಲು ಸಾಧ್ಯವಿಲ್ಲವೆಂದು ತಿಳಿಸಲಾಗಿದೆ. 

ಸಂಶೋಧನಾ ನಿರ್ದೇಶಕರು, ಸಂಶೋಧನಾ ನಿರ್ದೇಶನಾಲಯ , ಕೃಷಿ ವಿಶ್ವವಿದ್ಯಾನಿಲಯ , ಬೆಂಗಳೂರು, ಇವರ ಅಭಿಪ್ರಾಯದ ಹಿನ್ನೆಲೆಯಲ್ಲಿ 
ಸರ್ಕಾರದ ಆದೇಶ ಸಂಖ್ಯೆ : ತೋಇ 18 ತೋಇವಿ 2013 , ದಿನಾಂಕ: 30.11. 2013ರ ಅನುಷ್ಠಾನದ ಬಗ್ಗೆ ಸ್ಪಷ್ಟ ಅಭಿಪ್ರಾಯವನ್ನು ಕೋರಲಾಗಿ ಮೇಲೆ ಕ್ರಮ 
ಸಂಖ್ಯೆ (3) ರಲ್ಲಿ ಓದಲಾದ ಪತ್ರದಲ್ಲಿ, ಷರತ್ತನ್ನು ಪೂರೈಸದಿರುವುದರಿಂದ ತುಮಕೂರು ಜಿಲ್ಲೆ, ಪಾವಗಡ ತಾಲ್ಲೂಕಿನ ರಾಜವಂತಿ ತೋಟಗಾರಿಕೆ ಕ್ಷೇತ್ರದಲ್ಲಿ 
ಕೃಷಿ ಸಂಶೋಧನಾ ಕೇಂದ್ರದ ಕಾರ್ಯ ಚಟುವಟಿಕೆಗಳ ವಿಸ್ತರಣೆಗಾಗಿ, ಕೃಷಿ ವಿಶ್ವವಿದ್ಯಾನಿಲಯ , ಬೆಂಗಳೂರು ಇವರಿಗೆ 5 ಎಕರೆ ಜಮೀನನ್ನು ಹಸ್ತಾಂತರಿಸಿ 
ಹೊರಡಿಸಿರುವ ಸರ್ಕಾರದ ಆದೇಶ ಸಂಖ್ಯೆ : ತೋಇ18 ತೋಇವಿ 2013 , ದಿನಾಂಕ: 30.11.2013 ಅನ್ನು ರದ್ದುಪಡಿಸಬಹುದಾಗಿದೆ ಎಂಬ ಅಭಿಪ್ರಾಯವನ್ನು 
ತೋಟಗಾರಿಕೆ ನಿರ್ದೇಶಕರು ನೀಡಿರುತ್ತಾರೆ. 

ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಮುಂದಿನಂತೆ ಆದೇಶವನ್ನು ಹೊರಡಿಸಲಾಗಿದೆ. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧ , ೨೦೧೬ 

೫೩ 
ಸರ್ಕಾರದ ಆದೇಶ ಸಂಖ್ಯೆ :ತೋಇ18 ತೋಇವಿ 2013, ಬೆಂಗಳೂರು, ದಿನಾಂಕ: 11. 06 .2015 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ತುಮಕೂರು ಜಿಲ್ಲೆ, ಪಾವಗಡ ತಾಲ್ಲೂಕಿನ ರಾಜವಂತಿ ತೋಟಗಾರಿಕೆ ಕ್ಷೇತ್ರದಲ್ಲಿ 5 ಎಕರೆ 
ಜಮೀನನ್ನು ಕೃಷಿ ಸಂಶೋಧನಾ ಕೇಂದ್ರದ ಕಾರ್ಯ ಚಟುವಟಿಕೆಗಳ ವಿಸ್ತರಣೆಗಾಗಿ ಕೃಷಿ ವಿಶ್ವವಿದ್ಯಾನಿಲಯ , ಬೆಂಗಳೂರು ಇವರಿಗೆ ಹಸ್ತಾಂತರಿಸುವ 
ಸಂದರ್ಭದಲ್ಲಿ ವಿಧಿಸಿದ ಷರತ್ತನ್ನು ಪೂರೈಸದಿರುವುದರಿಂದ ಸರ್ಕಾರದ ಆದೇಶ ಸಂಖ್ಯೆ: ತೋಇ 18 ತೋಇವಿ 2013, ದಿನಾಂಕ : 30.11.2013, ಅನ್ನು 
ರದ್ದುಪಡಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ. 

ಜ್ಯೋತಿಆರ್. ಜೆ 
PR . 610 

ಸರ್ಕಾರದ ಅಧೀನ ಕಾರ್ಯದರ್ಶಿ 
Sc. 25 

ತೋಟಗಾರಿಕೆ ಇಲಾಖೆ. 
ಕೃಷಿ ಸಚಿವಾಲಯ 

ಈ ತಿದ್ದುಪಡಿ 
ಸಂಖ್ಯೆ: ಕೃಣ 38 ಕೃವಿವಿ 2015, ಬೆಂಗಳೂರು, ದಿನಾಂಕ: 04 .09.2015. 
ವಿಷಯ : ಬೆಂಗಳೂರು, ಧಾರವಾಡ, ರಾಯಚೂರು ಮತ್ತು ಕೃಷಿ ಮತ್ತು ತೋಟಗಾರಿಕೆ 

ವಿಶ್ವವಿದ್ಯಾಲಯ ಶಿವಮೊಗ್ಗ ವಿಶ್ವವಿದ್ಯಾಲಯಗಳಲ್ಲಿ 2014 -15ನೇ ಸಾಲಿನಲ್ಲಿ 
ಚಾಲ್ತಿಯಲ್ಲಿದ್ದ ಕೃಷಿ ಸಂಶೋಧನೆ, ಶಿಕ್ಷಣ ತರಬೇತಿ ಮುಂತಾದ ಯೋಜನಾ 

ಕಾರ್ಯಕ್ರಮಗಳನ್ನು 2015 - 16ನೇ ಸಾಲಿನಲ್ಲಿ ಮುಂದುವರೆಸುವ ಬಗ್ಗೆ. 
ಓದಲಾಗಿದೆ: 1. ಸಮಸಂಖ್ಯೆಯ ದಿನಾಂಕ: 21. 05 . 2015ರ ಆದೇಶದಲ್ಲಿ . 

2 . ಕುಲಪತಿಗಳು, ಕೃಷಿ ತೋವಿವಿ ಇವರ ಪತ್ರ ದಿನಾಂಕ: 10.06.2015, 

ಸಂಖ್ಯೆ : ಕುಪ/ಕೃತೋವಿವಿ/( ಶಿ / 444 /15 -16. 

3. ಸರ್ಕಾರ ತಿದ್ದುಪಡಿ ಸಂಖ್ಯೆ: ಎಫ್‌ಡಿ 06 ಬಿಪಿಇ 2015 . 
ಬೆಂಗಳೂರು, ಧಾರವಾಡ, ರಾಯಚೂರು ಮತ್ತು ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯ ಶಿವಮೊಗ್ಗ ವಿಶ್ವವಿದ್ಯಾಲಯಗಳಲ್ಲಿ 2014 -15ನೇ 
ಸಾಲಿನಲ್ಲಿ ಚಾಲ್ತಿಯಲ್ಲಿದ್ದ ಕೃಷಿ ಸಂಶೋಧನೆ, ಶಿಕ್ಷಣ ತರಬೇತಿ ಮುಂತಾದ ಯೋಜನಾ ಕಾರ್ಯಕ್ರಮಗಳನ್ನು 2015 - 16ನೇ ಸಾಲಿನಲ್ಲಿ ಮುಂದುವರೆಸುವ 
ಬಗ್ಗೆ ದಿನಾಂಕ: 21. 05 . 2015ರಂದು ಹೊರಡಿಸಲಾಗಿರುವ ಸರ್ಕಾರಿ ಆದೇಶ ಸಂಖ್ಯೆ: ಕೃಣ 38 ಕೃವಿವಿ 2015ರ ಆದೇಶ ಭಾಗದ ಪಟ್ಟಿಯಲ್ಲಿನ “ಕ್ರಮ ಸಂಖ್ಯೆ 
(1) ರಿಂದ (4) ನ್ನು ಈ ಕೆಳಕಂಡಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 
ಕ್ರಸಂ. | ಕೃಷಿ ವಿಶ್ವವಿದ್ಯಾಲಯ ವಿವರ 

ಲೆಕ್ಕ ಶೀರ್ಷಿಕೆ 2015 -16ನೇ ಸಾಲಿನ 

ಆಯವ್ಯಯ 
( ರೂ ಲಕ್ಷಗಳಲ್ಲಿ) 


4 . 


2500 - 00 


1962 - 00 


1870 - 00 


2000 - 00 


1115 - 00 


ಬೆಂಗಳೂರು ಕೃಷಿ ಕೃಷಿ ಸಂಶೋಧನೆ 2415 - 80 - 004 - 1 - 01 - 103 
ವಿಶ್ವವಿದ್ಯಾಲಯ 

ಸಹಾಯನುದಾನ ಸಾಮಾನ್ಯ 
ಶಿಕ್ಷಣ 2415 - 80 - 277 - 1 - 01 - 103 

ಸಹಾಯನುದಾನ ಸಾಮಾನ್ಯ 
ಧಾರವಾಡ ಕೃಷಿ ಕೃಷಿ ಸಂಶೋಧನೆ 2415 - 80 - 004 - 2 - 01 - 103 
ವಿಶ್ವವಿದ್ಯಾಲಯ 

ಸಹಾಯನುದಾನ ಸಾಮಾನ್ಯ 

ಶಿಕ್ಷಣ 2415 - 80 - 277 - 2 - 01 - 101 
ರಾಯಚೂರು ಕೃಷಿ | ಕೃಷಿ ಸಂಶೋಧನೆ 2415 - 80 - 004 - 3 - 00 - 103 
ವಿಶ್ವವಿದ್ಯಾಲಯ 

ಸಹಾಯನುದಾನ ಸಾಮಾನ್ಯ 

ಶಿಕ್ಷಣ 2415 - 80 - 277 - 3 - 01 - 101 
ಶಿವಮೊಗ್ಗ ಕೃಷಿ ಮತ್ತು | ಸಹಾಯಾನುದಾನ- | 2415 - 80 - 277 - 5 - 01 - 101 
ತೋಟಗಾರಿಕೆ 

ವೇತನಗಳು 
ವಿಶ್ವವಿದ್ಯಾಲಯ 

ಸಹಾಯಾನುದಾನ - | 2415 - 80 - 277 -5 - 01-102 

ಆಸ್ತಿಗಳ ಸೃಜನೆ 
ಸಹಾಯಾನುದಾನ- | 2415 - 80 - 277 - 5 - 01 -103 

ಸಾಮಾನ್ಯ 


2100 - 00 


4 


| | 


595 - 00 


1100. 00 


3500. 00 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜನವರಿ ೨೧ , ೨೦೧೬ 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಸಂಖ್ಯೆ: ಆಇ 553 ವೆಚ್ಚ -4/2015ರ ದಿನಾಂಕ: 29.08.2015ರನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್.ಆರ್.ಬಸವರಾಜಯ್ಯ 
PR. 614 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC. 25 

ಕೃಷಿ ಇಲಾಖೆ (ಸೇವೆಗಳು ಮತ್ತು ಸಮನ್ವಯ ) 
ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ವಿಷಯ : ಮೆ || ಬೀಳಗಿ ಶುಗರ್ ಮಿಲ್ ಲಿಮಿಟೆಡ್, ಬಾಡಗಂಡಿ, ಬೀಳಗಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ ಇದರ 

ಕಬ್ಬು ಅರೆಯುವ ಸಾಮರ್ಥ್ಯವನ್ನು 2500 ಟಿಸಿಡಿ ಯಿಂದ 5000 ಟಿಸಿಡಿಗೆ ವಿಸ್ತರಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಸಿಐ 187 ಎಸ್‌ಜಿಎಫ್ 2007, ದಿನಾಂಕ: 11 /09 /2007. 

2. ಸರ್ಕಾರದ ಆದೇಶ ಸಂಖ್ಯೆ : ಸಿಐ 246 ಎಸ್ಪಿಐ 2014, ದಿನಾಂಕ: 8 /1 /2015 . 
3. ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ಇವರ ಪತ್ರ ಸಂಖ್ಯೆ: 

ಡಿಎಸ್‌ಕೆ/ ಡಿಇವಿ/ 4 /2015 -16, ದಿನಾಂಕ: 15 /6 / 2015. 


ಪ್ರಸ್ತಾವನೆ: 


ಮೇಲೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶ ದಿನಾಂಕ: 11/09 /2007ರಲ್ಲಿ, ಹಾಲಿ ಇರುವ ಕಾರ್ಖಾನೆಗಳ ವಿಸ್ತರಣೆಯನ್ನು ಕೆಲವೊಂದು 
ಷರತ್ತುಗಳಿಗೆ ಒಳಪಡಿಸಿ ಪರಿಗಣಿಸಲು ಅವಕಾಶ ಕಲ್ಪಿಸಲಾಗಿದೆ. ಮೇಲೆ ( 2) ರಲ್ಲಿ ಓದಲಾದ ಸರ್ಕಾರದ ಆದೇಶ 
ಶುಗರ್ ಮಿಲ್ ಲಿಮಿಟೆಡ್ , ಈ ಕಾರ್ಖಾನೆಗೆ ಕಬ್ಬು ಅರೆಯುವ ಸಾಮರ್ಥ್ಯವನ್ನು 5000 ಟಿಸಿಡಿಗೆ ವಿಸ್ತರಿಸಲು ಹಾಗೂ ಸಹ ವಿದ್ಯುತ್ ಘಟಕವನ್ನು 
30 ಮೆ . ವ್ಯಾಟ್ ವಿದ್ಯುತ್ ಉತ್ಪಾದನೆಗೆ ವಿಸ್ತರಿಸಲು ಸರ್ಕಾರದ ತಾತ್ವಿಕ ಅನುಮೋದನೆ ನೀಡಲಾಗಿರುತ್ತದೆ . 

ಮೇಲೆ (3) ರಲ್ಲಿ ಓದಲಾದ ಪತ್ರ ದಿನಾಂಕ : 15 /06/2015ರಲ್ಲಿ ಆಯುಕ್ತರು ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು, ಬೆಂಗಳೂರು ಇವರು 
ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಮೆ|| ಬೀಳಗಿ ಶುಗರ್ ಮಿಲ್ ಲಿ., ಬಾಡಗಂಡಿ, ಬೀಳಗಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ, ಇದರ ಕಬ್ಬು ನುರಿಸುವ 
ಸಾಮರ್ಥ್ಯವನ್ನು 2500 ಟಿಸಿಡಿ ಯಿಂದ 5000 ಟಿಸಿಡಿ ಸಾಮರ್ಥ್ಯಕ್ಕೆ ವಿಸ್ತರಿಸಲು ಕೋರಿರುತ್ತಾರೆ. ಸದರಿ ಕಾರ್ಖಾನೆಯ ಕಬ್ಬು ನುರಿಸುವ ಸಾಮರ್ಥ್ಯವನ್ನು 
ವಿಸ್ತರಿಸುವ ಸಂಬಂಧ, 5000 ಟಿಸಿಡಿಗೆ ಕಬ್ಬು ನುರಿಸಲು 8.00 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ಅವಶ್ಯವಿದ್ದು, ಜಂಟಿ ಕೃಷಿ ನಿರ್ದೇಶಕರ ವರದಿಯಂತೆ , ಸುಮಾರು 
ರೂ . 9.08 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ದೊರೆಯುವ ಸಾಧ್ಯತೆ ಇರುವುದಾಗಿ ತಿಳಿದು ಬಂದಿದೆ. 
ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

- ಸರ್ಕಾರದ ಆದೇಶ ಸಂಖ್ಯೆ: ಸಿಐ 131 ಎಸ್‌ಜಿಎಫ್ 2015, ಬೆಂಗಳೂರು, ದಿನಾಂಕ: 8 / 10 /2015 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಮೆ|| ಬೀಳಗಿ ಶುಗರ್ ಮಿಲ್ ಲಿಮಿಟೆಡ್, ಬೀಳಗಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ ಇದರ 
ಕಬ್ಬು ನುರಿಸುವ ಸಾಮರ್ಥ್ಯವನ್ನು 2500 ಟಿಸಿಡಿ ಯಿಂದ 5000 ಟಿಸಿಡಿ ಸಾಮರ್ಥ್ಯಕ್ಕೆ ವಿಸ್ತರಿಸಲು ಈ ಕೆಳಕಂಡ ಷರತ್ತುಗಳಿಗೊಳಪಟ್ಟು ಸರ್ಕಾರದ 
ಅನುಮೋದನೆ ನೀಡಲಾಗಿದೆ. 

1. ಸಂಬಂಧಪಟ್ಟ ಕಾರ್ಖಾನೆಗೆ ಹಂಚಿಕೆ ಮಾಡಲಾದ ಪ್ರದೇಶಗಳಲ್ಲಿ ಸಾಕಷ್ಟು ಕಬ್ಬಿನ ಲಭ್ಯತೆ ಇರಬೇಕು ಹಾಗೂ ಅಕ್ಕ ಪಕ್ಕದ 

ಕಾರ್ಖಾನೆಗಳಿಗೆ ಅಗತ್ಯವಿರುವ ಕಬ್ಬಿಗೆ ಯಾವುದೇ ಕೊರತೆಯಾಗದಂತಿರಬೇಕು. 
ಕಾರ್ಖಾನೆಗೆ ಹೆಚ್ಚುವರಿಯಾಗಿ ಬೇಕಾಗುವ ಕಬ್ಬನ್ನು ಕಾರ್ಖಾನೆಗೆ ಹಂಚಿಕೆಯಾಗಿರುವ ಕಬ್ಬಿನ ಮೀಸಲು ಪ್ರದೇಶಗಳಲ್ಲಿಯೇ 
ಅಭಿವೃದ್ಧಿಪಡಿಸಿಕೊಳ್ಳುವ ಮೂಲಕ ಪಡೆದುಕೊಳ್ಳತಕ್ಕದ್ದು ಹಾಗೂ ಹೆಚ್ಚುವರಿ ಕಬ್ಬು ಮೀಸಲು ಕ್ಷೇತ್ರಗಳನ್ನು ಹಂಚಿಕೆ ಮಾಡಲು ಬೇಡಿಕೆ 

ಸಲ್ಲಿಸತಕ್ಕದ್ದಲ್ಲ. 
3. ವಿಸ್ತರಿಸಿದ ಸಾಮರ್ಥ್ಯಕ್ಕೆ ಕರ್ನಾಟಕ ಉದ್ಯೋಗ ಮಿತ್ರ ಕರ್ನಾಟಕ ರಾಜ್ಯ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ, ಅರಣ್ಯ ಪರಿಸರ 
ಹಾಗೂ ಜೀವಶಾಸ್ತ್ರ ಇಲಾಖೆಗಳಿಂದ ಶಾಸನಬದ್ದ ಅನುಮೋದನೆ /ನಿರಾಕ್ಷೇಪಣಾ ಪತ್ರವನ್ನು ಪಡೆದುಕೊಳ್ಳತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಬಿ. ಆರ್. ನರಸಿಂಹಮೂರ್ತಿ ರಾವ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಸಕ್ಕರೆ) ( ಪ) 
PR, 658 

ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ಸರ್ಕಾರಿ ನೌಕರರ ವರ್ಗಾವಣೆಗಳ ಬಗ್ಗೆ ಮಾರ್ಗಸೂಚಿಗಳು 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 22 ಸೇನೌವ 2013, ದಿನಾಂಕ: 07.06 .2013 . 

2. ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 22 ಸೇನೌವ 2013, ದಿನಾಂಕ : 14 .06 .2013. 
3. ಸರ್ಕಾರಿ ಆದೇಶ ಸಂಖ್ಯೆ : ಸಿಆಸುಇ 18 ಸೇನೌವ 2014, ದಿನಾಂಕ: 06.02.2014. 
4. ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 17 ಸೇನೌವ 2015 , ದಿನಾಂಕ: 27. 04 .2015. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜನವರಿ ೨೧ , ೨೦೧೬ 


೫೫ 


ಪ್ರಸ್ತಾವನೆ : 

ಮೇಲೆ ಓದಲಾದ ಉಲ್ಲೇಖ (1) ರಿಂದ ( 4) ರವರೆಗಿನ ಸರ್ಕಾರಿ ಆದೇಶಗಳಲ್ಲಿ ಸರ್ಕಾರಿ ನೌಕರರ ವರ್ಗಾವಣೆ ಕುರಿತಂತೆ ವಿಸ್ತತ 
ಮಾರ್ಗಸೂಚಿಗಳನ್ನು ನೀಡಲಾಗಿದೆ. ರಾಜ್ಯ ಸಿವಿಲ್ ಸೇವೆಗಳ ಗುಂಪು ಎ ಮತ್ತು ಬಿ ಹುದ್ದೆಗಳಿಗೆ ದಿನಾಂಕ: 07.06.2013ರ ಆದೇಶದಲ್ಲಿ 3 ವರ್ಷಗಳನ್ನು 
ವರ್ಗಾವಣೆಗಾಗಿ ಕನಿಷ್ಠ ಸೇವಾವಧಿಯೆಂದು ನಿಗದಿಪಡಿಸಲಾಗಿದೆ. ಸರ್ಕಾರವು ಈ ಅಂಶವನ್ನು ಮರುಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ: ಸಿಆಸುಇ 25 ಸೇನೌವ 2015 , ಬೆಂಗಳೂರು, ದಿನಾಂಕ: 14.10.2015 . 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ, ಮೇಲೆ ಓದಲಾದ ಉಲ್ಲೇಖ (1) ರ ಸರ್ಕಾರಿ ಆದೇಶದ ಕಂಡಿಕೆ 8ರಲ್ಲಿ ವರ್ಗಾವಣೆಗಾಗಿ 
ನಿಗದಿಪಡಿಸಲಾಗಿರುವ ಕನಿಷ್ಠ ಅವಧಿಯನ್ನು ಭಾಗಶ: ಮಾರ್ಪಡಿಸಿ ಗುಂಪು ಎ ಮತ್ತು ಬಿ ಹುದ್ದೆಗಳಿಗೆ ವರ್ಗಾವಣೆ ಮಾಡಲು 2 ವರ್ಷಗಳನ್ನು ಕನಿಷ್ಠ 
ಸೇವಾವಧಿ ಎಂದು ನಿಗದಿಪಡಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಾ . ಮಂಗಳ ಜಿ. ಎಸ್ 
PR. 605 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC. 200 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವಾ ನಿಯಮಗಳು - 1) 
ಆರ್ಥಿಕ ಸಚಿವಾಲಯ 

ಸೇರ್ಪಡೆ 
ಸಂಖ್ಯೆ: ಆಇ 12 ಎಸ್‌ಆರ್‌ಪಿ 2012(IX) ಬೆಂಗಳೂರು, ದಿನಾಂಕ: 21.09.2015. 
ಸರ್ಕಾರಿ ಆದೇಶ ಸಂಖ್ಯೆ: ಆಇ 12 ಎಸ್ ಆರ್‌ಪಿ 2012 (IX), ದಿನಾಂಕ: 14 .06 .2012ರ ಆದೇಶ ಭಾಗದ ಕಂಡಿಕೆ 3( ii) ರ 4ನೇ ಸಾಲಿನಲ್ಲಿ 
Gazetted Personal Assistant ಪದಗಳ ನಂತರ ` Judgement Writers, Junior Judgement Writers ಎಂಬ ಪದಗಳನ್ನು ಸೇರಿಸಿ 
ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಕೆ.ಎಸ್.ರಾಜಲಕ್ಷ್ಮೀ , 
PR . 596 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC .100 

ಆರ್ಥಿಕ ಇಲಾಖೆ, (ಸೇವೆಗಳು - 2 ) 

ಶಿಕ್ಷಣ ಸಚಿವಾಲಯ 
ವಿಷಯ: 2015 -16ನೇ ಶೈಕ್ಷಣಿಕ ಸಾಲಿಗೆ ಎಂಬಿಎ ಸ್ನಾತಕೋತ್ತರ ಪದವಿ ಕೋರ್ಸಿನ ಪ್ರವೇಶ ಪರೀಕ್ಷೆ 

ಪ್ರಕ್ರಿಯೆಯ ಮೇಲುಸ್ತುವಾರಿಗೆ ಸಮಿತಿಯನ್ನು ರಚಿಸುವ ಕುರಿತು. 
ಓದಲಾಗಿದೆ: 1. ಸರ್ಕಾರದ ಆದೇಶ ಸಂಖ್ಯೆ: ಇಡಿ 67 ಟಿಇಸಿ 2015, ದಿನಾಂಕ: 30.04.2015 . 

2. ಸರ್ಕಾರದ ಆದೇಶ ಸಂಖ್ಯೆ: ಇಡಿ 89 ಟಿಇಸಿ 2015 , ದಿನಾಂಕ: 30 .05.2015 . 


ಪ್ರಸ್ತಾವನೆ: 


2015 - 16ನೇ ಶೈಕ್ಷಣಿಕ ಸಾಲಿನಲ್ಲಿ ಎಂಬಿಎ ಸ್ನಾತಕೋತ್ತರ ಪದವಿ ಕೋರ್ಸಿನ ಪ್ರವೇಶ ಪರೀಕ್ಷೆಯ ಪ್ರಕ್ರಿಯೆ ಕುರಿತಂತೆ ಮೇಲೆ (1 ಮತ್ತು 2) ರಲ್ಲಿ 
ಓದಲಾದ ಆದೇಶಗಳಲ್ಲಿ ಸವಿಸ್ತಾರವಾಗಿ ವಿವರಿಸಿದೆ ಮತ್ತು ಸ್ನಾತಕೋತ್ತರ ಸಾಮಾನ್ಯ ನಿರ್ವಹಣಾ ಪ್ರವೇಶ ಪರೀಕ್ಷೆಯನ್ನು ನಡೆಸಲು ಕರ್ನಾಟಕ ಪರೀಕ್ಷಾ 
ಪ್ರಾಧಿಕಾರಕ್ಕೆ ವಹಿಸಲಾಗಿದೆ. ಮುಂದುವರೆದು ಈ ಸಂಬಂಧವಾಗಿ ಸರ್ಕಾರವು ಒಂದು ಮೇಲ್ವಿಚಾರಣಾ ಸಮಿತಿಯನ್ನು ರಚಿಸುವುದಾಗಿ ಆದೇಶಿಸಲಾಗಿತ್ತು. 

ಸ್ನಾತಕೋತ್ತರ ಕೋರ್ಸುಗಳಿಗೆ ಭರ್ತಿ ಮಾಡಿಕೊಳ್ಳುವ ಸೀಟುಗಳನ್ನು ನ್ಯಾಯಯುತವಾಗಿ ಮತ್ತು ಪಾರದರ್ಶಕವಾಗಿ ಆಯಾ ಸಂಸ್ಥೆಯಲ್ಲಿ 
ವಿದ್ಯಾರ್ಥಿಗಳ ಪ್ರವೇಶಾತಿಗೆ ಅಳವಡಿಸಿಕೊಂಡಿರುವ ಆಯ್ಕೆ ವಿಧಾನಗಳ ಬಗ್ಗೆ, ಹಾಗೂ ವಿದ್ಯಾರ್ಥಿಗಳು ಅನುಸರಿಸಬೇಕಾಗಿರುವ ವಿಧಿ ವಿಧಾನಗಳ ಬಗ್ಗೆ ಮತ್ತು 
ವಿದ್ಯಾರ್ಥಿಗಳಿಗೆ ತಮಗೆ ಸೂಕ್ತವಾದ ಪರೀಕ್ಷೆಯನ್ನು ಆಯ್ದುಕೊಳ್ಳಲು ಸೂಕ್ತ ಮಾರ್ಗದರ್ಶನ ನೀಡುವ ಸಂಬಂಧ ಮೇಲ್ವಿಚಾರಣಾ ಸಮಿತಿಯ ಅಗತ್ಯತೆ ಇದ್ದು, 
ಸದರಿ ಸಮಿತಿಯನ್ನು ಸರ್ಕಾರವು ರಚಿಸಲು ತೀರ್ಮಾನಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಇಡಿ 89 ಟಿಇಸಿ 2015 , ಬೆಂಗಳೂರು, ದಿನಾಂಕ: 23ನೇ ಜುಲೈ , 2015 . 
2015 -16ನೇ ಶೈಕ್ಷಣಿಕ ಸಾಲಿನಲ್ಲಿ ಎಂಬಿಎ ಕೋರ್ಸಿನ ಪ್ರವೇಶ ಪರೀಕ್ಷೆ ಪ್ರಕ್ರಿಯೆಯನ್ನು ಸೂಕ್ತವಾಗಿ ನಿರ್ವಹಿಸಲು ಅನುವಾಗುವಂತೆ 
ಕುಲಪತಿಗಳು , ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ, ಇವರ ಅಧ್ಯಕ್ಷತೆಯಲ್ಲಿ ಈ ಕೆಳಕಂಡ ಸದಸ್ಯರುಗಳನ್ನೊಳಗೊಂಡಂತೆ ಮೇಲ್ವಿಚಾರಣಾ 
ಸಮಿತಿಯನ್ನು ರಚಿಸಿ ಆದೇಶಿಸಿದೆ. 
ಸದಸ್ಯರು: 

ಅ) ನಿರ್ದೇಶಕರು, ಕೆನರಾಬ್ಯಾಂಕ್ ಸ್ಕೂಲ್ ಆಫ್ ಮ್ಯಾನೇಜ್ ಮೆಂಟ್ ಸ್ಟಡೀಸ್, ಬೆಂಗಳೂರು ವಿಶ್ವವಿದ್ಯಾಲಯ. 
ಆ) ಚೇರನ್ , ಡಿಫಾರ್ ಮೆಂಟ್ ಆಫ್ ಬಿಸಿನೆಸ್ ಅಡ್ನಿಸ್ಟ್ರೇಷನ್ , ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ . 
ಇ) ಚೇರನ್, ಡಿಫಾರ್ ಮೆಂಟ್ ಆಫ್ ಬಿಸಿನೆಸ್ ಮ್ಯಾನೇಜ್ ಮೆಂಟ್, ಕಲಬುರಗಿ ವಿಶ್ವವಿದ್ಯಾಲಯ. 


೫೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧ , ೨೦೧೬ 


ಭಾಗ ೧ 


ಈ ) ಚೇರನ್, ಡಿಫಾರ್ ಮೆಂಟ್ ಆಫ್ ಬಿಸಿನೆಸ್ ಮ್ಯಾನೇಜ್ ಮೆಂಟ್, ಕುವೆಂಪು ವಿಶ್ವವಿದ್ಯಾಲಯ ಶಂಕರಘಟ್ಟ, 
ಉ ) ಚೇರನ್, ಬಹದ್ದೂರು ಇನ್ಸ್ಟಿಟ್ಯೂಟ್ ಫಾ ಮ್ಯಾನೇಜ್ ಮೆಂಟ್ ಸ್ಟಡೀಸ್, ಮೈಸೂರು ವಿಶ್ವವಿದ್ಯಾಲಯ ಮೈಸೂರು. 
ಊ ) ಪದಾಧಿಕಾರಿಗಳು ಕರ್ನಾಟಕ ಖಾಸಗಿ ಪೋಸ್ಟ್ ಗ್ರಾಜುಯೇಟ್ ಕಾಲೇಜು ಅಸೋಸಿಯೇಷನ್ ಬೆಂಗಳೂರು. 
ಖ) ಪದಾಧಿಕಾರಿಗಳು ಉತ್ತರ ಕರ್ನಾಟಕ ಪೋಸ್ಟ್ ಗ್ರಾಜುಯೇಟ್ ಕಾಲೇಜು ಅಸೋಷಿಯೇಷನ್, ಹುಬ್ಬಳ್ಳಿ, 
ಎ) ಕಾರ್ಯನಿರ್ವಾಹಕ ನಿರ್ದೇಶಕರು / ಆಡಳಿತಾಧಿಕಾರಿ , ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ . ನಾಗಭೂಷಣ್ , 
PR. 670 

ಸರ್ಕಾರದ ಅಧೀನ ಕಾರ್ಯದರ್ಶಿ . 
SC .100 

ಶಿಕ್ಷಣ ಇಲಾಖೆ, ( ತಾಂತ್ರಿಕ ಶಿಕ್ಷಣ ) 
ಕಂದಾಯ ಸಚಿವಾಲಯ 
ವಿಷಯ : ಮಾನ್ಯ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂಖ್ಯೆ: 22403/2015 ( LB- RES) 

ದಿನಾಂಕ: 21.07.2015ರ ಆದೇಶದಂತೆ ಅರ್ಜಿದಾರರಾದ ಶ್ರೀಮತಿ ಬೋಜಮ್ಮ ಬಿನ್ ಚಿನ್ನಪ್ಪ 
ಇವರಿಗೆ ಗ್ಯಾಸ್ ಗೋದಾಮು ನಿರ್ಮಾಣದ ಉದ್ದೇಶಕ್ಕಾಗಿ ಬದಲಿಯಾಗಿ ಸರ್ಕಾರಿ ಜಮೀನು 

ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರಿ ಆದೇಶ ಸಂಖ್ಯೆ: ಆರ್‌ಡಿ 91 ಎಲ್‌ಜಿ 2015, ದಿನಾಂಕ: 23. 09.2015. 

2. ಜಿಲ್ಲಾಧಿಕಾರಿ, ಉಡುಪಿ ಜಿಲ್ಲೆ, ಉಡುಪಿ ರವರ ಪತ್ರ ಎಲ್ ಎನ್ ಡಿ:ಸಿಆರ್‌: 

123/ 2015 -16/95054, ದಿನಾಂಕ: 08.10.2015 ಮತ್ತು 15 .10. 2015. 
3. ಕರ್ನಾಟಕ ಉಚ್ಚ ನ್ಯಾಯಾಲಯದ ರಿಟ್ ಅರ್ಜಿ ಸಂ : 22403/ 2015, 

( LB- RES) ರ ಆದೇಶ ದಿನಾಂಕ: 21. 07 .2015 . 
ಪ್ರಸ್ತಾವನೆ: 

ಮೇಲೆ ಓದಲಾದ (1) ರ ಆದೇಶದಲ್ಲಿ ಶ್ರೀಮತಿ ಬೋಜಮ್ಮ ಎಂ . ಯು ರವರು ಪ್ರಸ್ತುತ ಹೊಂದಿರುವ ಕಾರ್ಕಡ ಗ್ರಾಮದ ಸ. ನಂ . 30 /12/ ರಲ್ಲಿನ 
0. 29 ಎಕರೆ ಜಮೀನನ್ನು ಸರ್ಕಾರಕ್ಕೆ ಪಡೆದುಕೊಂಡು ಹಾಗೂ ಸರ್ಕಾರದ ವತಿಯಿಂದ ಈಗ ನೀಡಲಾಗುತ್ತಿರುವ ಗುಂಡಿ ಗ್ರಾಮದ ಸರ್ವೆ ನಂ : 12 /4ಎಪಿ1 
ರಲ್ಲಿನ 0.29 ಎಕರೆ ಜಮೀನಿನ ಮೌಲ್ಯದ ವ್ಯತ್ಯಾಸ ಕೆ. 5, 84 ,628 - 00 ಗಳನ್ನು ಅವರಿಂದ ಪಾವತಿಸಿಕೊಂಡು, ಇದೊಂದು ವಿಶೇಷ ಪ್ರಕರಣವೆಂದು 
ಪರಿಗಣಿಸಿ ಕೋಟ ವಿದ್ಯಾ ಸಂಘ ( ರಿ) ಕೋಟ, ಉಡುಪಿ ಜಿಲ್ಲೆ ಇವರಿಗೆ ಸರ್ಕಾರದ ಪತ್ರ ಸಂಖ್ಯೆ: ಆರ್‌ಡಿ123 ಎಲ್‌ಜಿಎ 2005 , ದಿನಾಂಕ: 
17.01. 2006ರಲ್ಲಿ ಮಂಜೂರು ಮಾಡಲು ಸರ್ಕಾರದ ಪೂರ್ವಾನುಮತಿ ನೀಡಿದ ಗುಂಡಿ ಗ್ರಾಮದ ಸ. ನಂ .12 /4ಎಪಿ1 ರಲ್ಲಿನ 4.00 ಎಕರೆ ಜಮೀನಿನ ಪೈಕಿ 
ಪಶ್ಚಿಮ ಭಾಗದಲ್ಲಿರುವ 0.29 ಎಕರೆ ಜಮೀನನ್ನು ಕಡಿಮೆ ಮಾಡಿ ಈ 0.29 ಎಕರೆ ಜಮೀನನ್ನು ಶ್ರೀಮತಿ ಬೋಜಮ್ಮ ಎಂ . ಯು ರವರಿಗೆ ಗ್ಯಾಸ್ 
ಗೋದಾಮು ನಿರ್ಮಿಸಲು ಮಂಜೂರು ಮಾಡಿ ಆದೇಶಿಸಲಾಗಿತ್ತು. 

ಮೇಲೆ ಓದಲಾದ (2) ರಲ್ಲಿನ ಪತ್ರಗಳಲ್ಲಿ ಶ್ರೀಮತಿ ಬೋಜಮ್ಮ ಇವರು ದಿನಾಂಕ : 23.09 .2015ರ ಆದೇಶದಂತೆ ವ್ಯತ್ಯಾಸದ ಮೊತ್ತವನ್ನು 
ಸರ್ಕಾರಕ್ಕೆ ಪಾವತಿಸಲು ಒಪ್ಪಿಗೆ ಇರುವುದಿಲ್ಲ. ಉಚಿತವಾಗಿ ಜಮೀನನ್ನು ಪಡೆಯುವ ಇಚ್ಛೆಯಿದ್ದು, ಮಾನ್ಯ ಉಚ್ಚ ನ್ಯಾಯಾಲಯದ 
ದಿನಾಂಕ: 24 .08.2015ರ ಆದೇಶದನ್ವಯ ಬದಲಿ ಸರ್ಕಾರಿ ಜಮೀನನ್ನು ಮಂಜೂರು ಮಾಡಿ ಆ ಜಮೀನಿನಲ್ಲಿ ಅನಿಲ ದಾಸ್ತಾನು ಗೋದಾಮು 
ನಿರ್ಮಾಣಗೊಂಡು ಅನಿಲ ಸರಬರಾಜು ಪ್ರಾರಂಭಗೊಂಡ ನಂತರ , ಮಾನ್ಯ ಉಚ್ಚ ನ್ಯಾಯಾಲಯವು ನನ್ನ ಸ್ವಂತ ಜಮೀನನ್ನು ಸರ್ಕಾರದ ವಶಕ್ಕೆ ನೀಡಲು 
ಆದೇಶ ನೀಡಿದಲ್ಲಿ ಆ ಆದೇಶಕ್ಕೆ ಬದ್ಧಳಾಗಿರುವುದಾಗಿ ಲಿಖಿತ ಅಭಿಪ್ರಾಯವನ್ನು ಸಲ್ಲಿಸಿರುವುದಾಗಿ ಜಿಲ್ಲಾಧಿಕಾರಿ, ಉಡುಪಿ ಜಿಲ್ಲೆ ರವರು ವರದಿ 
ಮಾಡಿರುತ್ತಾರೆ. 

ಮಾನ್ಯ ಉಚ್ಛ ನ್ಯಾಯಾಲಯದ ರಿಟ್ ಅರ್ಜಿ ಸಂ : 22403 /2015 ( LB - RES) ಗೆ ಸಂಬಂಧಿಸಿದಂತೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು, 
ಕರ್ನಾಟಕ ಸರ್ಕಾರ ರವರು ಶ್ರೀಮತಿ ಬೋಜಮ್ಮ ರವರಿಗೆ ಬದಲಿ ಜಮೀನನ್ನು ಉಚಿತವಾಗಿ ನೀಡುವುದಾಗಿ ನ್ಯಾಯಾಲಯಕ್ಕೆ ಭರವಸೆ ನೀಡಿರುವುದರಿಂದ 
ಈಗಾಗಲೇ ಹೊರಡಿಸಲಾದ ಸರ್ಕಾರಿ ಆದೇಶ ಸಂಖ್ಯೆ : ಆರ್‌ಡಿ 91 ಎಲ್‌ಜಿಎ 2015, ದಿನಾಂಕ: 23.09 .2015ನ್ನು ಮಾರ್ಪಡಿಸಲು ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಆರ್ ಡಿ 91 ಎಲ್‌ಜಿಎ 2015, ದಿನಾಂಕ: 16.10.2015. 
ಸರ್ಕಾರಿ ಆದೇಶ ಸಂಖ್ಯೆ : ಆರ್‌ಡಿ 91 ಎಲ್ ಜಿಎ 2015, ದಿನಾಂಕ: 23.09.2015ರ ಆದೇಶದ ಆದೇಶ ಭಾಗವನ್ನು ಈ ಕೆಳಕಂಡಂತೆ 
ಮಾರ್ಪಡಿಸಲಾಗಿದೆ. 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಶ್ರೀಮತಿ ಬೋಜಮ್ಮ ಎಂ . ಯು ಬಿನ್ ಚಿನ್ನಪ್ಪ ರವರು ಪ್ರಸ್ತುತ ಹೊಂದಿರುವ ಕಾರ್ಕಡ 
ಗ್ರಾಮದ ಸ. ನಂ . 3042 ರಲ್ಲಿನ 0.29 ಎಕರೆ ಜಮೀನನ್ನು ಸರ್ಕಾರಕ್ಕೆ ಪಡೆದುಕೊಂಡು ಇದರ ಬದಲಿಗೆ ಇದೊಂದು ವಿಶೇಷ ಪ್ರಕರಣವೆಂದು ಪರಿಗಣಿಸಿ 
ಕೋಟ ವಿದ್ಯಾ ಸಂಘ ( ರಿ) ಕೋಟ, ಉಡುಪಿ ಜಿಲ್ಲೆ ಇವರಿಗೆ ಸರ್ಕಾರದ ಪತ್ರ ಸಂಖ್ಯೆ: ಆರ್‌ಡಿ 123 ಎಲ್‌ಜಿಎ 2005 ದಿನಾಂಕ: 17. 01. 2006 ರಲ್ಲಿ 
ಮಂಜೂರು ಮಾಡಲು ಸರ್ಕಾರದ ಪೂರ್ವಾನುಮತಿ ನೀಡಿದ ಗುಂಡಿ ಗ್ರಾಮದ ಸ. ನಂ . 12/4ಎಪಿ1 ರಲ್ಲಿನ 4.00 ಎಕರೆ ಜಮೀನಿನ ಪೈಕಿ ಪಶ್ಚಿಮ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೨೧ , ೨೦೧೬ 


೫೭ 


ಭಾಗದಲ್ಲಿರುವ 0.29 ಎಕರೆ ಜಮೀನನ್ನು ಕಡಿಮೆ ಮಾಡಿ ಈ 0. 29 ಎಕರೆ ಜಮೀನನ್ನು ಯಾವುದೇ ದರವನ್ನು ವಿಧಿಸದೆ ಶ್ರೀಮತಿ ಬೋಜಮ್ಮ ಎಂ . ಯು 
ಬಿನ್ ಚಿನ್ನಪ್ಪ ರವರಿಗೆ ಗ್ಯಾಸ್ ಗೋದಾಮು ನಿರ್ಮಿಸಲು ಮಂಜೂರು ಮಾಡಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಉದಯ ಆರ್‌.ನಾಯಕ್ , 
PR. 667 

ಪೀಠಾಧಿಕಾರಿ , 
SC. 25 

ಕಂದಾಯ ಇಲಾಖೆ, ( ಭೂ . ಮಂ .- 2) 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಈ ತಿದ್ದುಪಡಿ | 
ಸಂಖ್ಯೆ : ಪಸಂಮೀ 213 ಮೀಡಿಯೋ 2014 , ಬೆಂಗಳೂರು, ದಿನಾಂಕ: 16.10. 2015 . 
ಸಂಖ್ಯೆ: ಪಸಂಮೀ / 42/ವೀಡಿಯೋ /2014 , ದಿನಾಂಕ: 10 .09 .2014ರ ಆದೇಶ ಭಾಗದ ಷರತ್ತು ಮತ್ತು ನಿಬಂಧನೆಗಳ ಕ್ರಮ ಸಂಖ್ಯೆ : 6ರಲ್ಲಿ 
ಮೊದಲನೇ ಸಾಲಿನಲ್ಲಿರುವ “6 ತಿಂಗಳೊಳಗಾಗಿ ” ಎಂಬುದರ ಬದಲಾಗಿ “ ಒಂದು ವರ್ಷದೊಳಗೆ ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ರಶ್ಮಿ ಶಿವಶಂಕರ ಪೋಳ 
PR . 648 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC. 50 

ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ( ಮೀನುಗಾರಿಕೆ) 
ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವಾಲಯ 
ವಿಷಯ : 2011ರ ಕರ್ನಾಟಕ ಅರೆಕಾಲಿಕ ವೃತ್ತಿ ಆಧಾರಿತ ಕೋರ್ಸುಗಳ ನೌಕರರನ್ನು ವಿಲೀನಗೊಳಿಸುವ 

ಅಧಿನಿಯಮದ ಉಪಬಂಧಗಳಲ್ಲಿ ನಿಗಧಿಪಡಿಸಿರುವ ಅವಧಿಯನ್ನು ವಿಸ್ತರಿಸುವ ಬಗ್ಗೆ. 
ಓದಲಾಗಿದೆ: 1. ದಿನಾಂಕ: 06 .04.2011ರ ಅಧಿಸೂಚನೆ ಸಂಖ್ಯೆ : ಸಂವ್ಯಶಾಇ 22 ಶಾಸನ 2011. 

2 . ಸರ್ಕಾರದ ದಿನಾಂಕ: 27 /08/2012ರ ಆದೇಶ ಸಂಖ್ಯೆ: ಇಡಿ 48 ಟಿವಿಇ 2012. 
3. ಸರ್ಕಾರದ ದಿನಾಂಕ : 08/10 /2013ರ ಆದೇಶ ಸಂಖ್ಯೆ : ಇಡಿ 161 ಟಿವಿಇ 2013 . 


4. ಸರ್ಕಾರದ ದಿನಾಂಕ: 25 / 06 /2014ರ ಆದೇಶ ಸಂಖ್ಯೆ : ಇಡಿ 161 ಟಿವಿಇ 2013 . 


5. ಸರ್ಕಾರದ ದಿನಾಂಕ: 12 /05/2015ರ ಆದೇಶ ಸಂಖ್ಯೆ: ಇಡಿ 48 ಟಿವಿಇ 2015. 
6 . ನಿರ್ದೇಶಕರು , ವೃತ್ತಿ ಶಿಕ್ಷಣ ನಿರ್ದೇಶನಾಲಯ ಬೆಂಗಳೂರು ಇವರ ಪತ್ರ ಸಂಖ್ಯೆ : 

ವೃಶಿನಿ/ ವಿಲೀನ ಪ್ರಕ್ರಿಯೆ / ಅ. ವಿ. ಬ /2015, ದಿನಾಂಕ: 08/09 /2015. 


ಪ್ರಸ್ತಾವನೆ: 


ಮೇಲೆ (1) ರಲ್ಲಿ ಓದಲಾದ ಅಧಿಸೂಚನೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿನ ಪದವಿಪೂರ್ವ ಶಿಕ್ಷಣದಲ್ಲಿರುವ ವೃತ್ತಿ ಆಧಾರಿತ ಕೋರ್ಸುಗಳಲ್ಲಿ 
ಕಾರ್ಯ ನಿರ್ವಹಿಸುತ್ತಿರುವ ಅರೆಕಾಲಿಕ ವೃತ್ತಿ ಆಧಾರಿತ ಕೋರ್ಸುಗಳ ನೌಕರರನ್ನು ವಿಲೀನಗೊಳಿಸುವುದಕ್ಕೆ ಸಂಬಂಧಿಸಿದಂತೆ, ಉಪಬಂಧ ಕಲ್ಪಿಸಿ 
ಅಧಿನಿಯಮ ಹೊರಡಿಸಲಾಗಿದೆ. ಸದರಿ ಅಧಿನಿಯಮದ 4ನೇ ಪ್ರಕರಣದ (4) ನೇ ಉಪ ಪ್ರಕಣದಲ್ಲಿ ಅಧಿನಿಯಮದ ಪ್ರಾರಂಭದ ದಿನಾಂಕದಿಂದ ಒಂದು 
ವರ್ಷದ ಒಳಗೆ ಪ್ರಕ್ರಿಯೆ ಪೂರ್ಣಗೊಳಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಸದರಿ ಅಧಿನಿಯಮದ ಅವಧಿಯು ದಿನಾಂಕ: 05. 04 .2012ಕ್ಕೆ ಅಂತ್ಯಗೊಂಡಿರುತ್ತದೆ. 

ಪ್ರಸ್ತುತ ಸರ್ಕಾರಿ ಸಂಸ್ಥೆ /ಕಾಲೇಜುಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅರೆಕಾಲಿಕ ಬೋಧಕ/ಬೋಧಕೇತರ ಸಿಬ್ಬಂದಿಯನ್ನು ವಿವಿಧ ಇಲಾಖೆಗಳಿಗೆ 
ನಿಯೋಜಿಸುವ ಸಂಬಂಧವಾಗಿ ದಿನಾಂಕ:04.03. 2012 ಹಾಗೂ 05.03.2012 ರಂದು ಕೌನ್ಸೆಲಿಂಗ್ ನಡೆಸಲಾಗಿರುತ್ತದೆ. ಆದರೆ ಖಾಸಗಿ ವಿಲೀನ ಪ್ರಕ್ರಿಯೆ 
ಸಮಿತಿಯ ಅಧ್ಯಕ್ಷರು ಸಲ್ಲಿಸಿರುವ ವರದಿಯಲ್ಲಿ ಖಾಸಗಿ ಅನುದಾನಿತ ಸಂಸ್ಥೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಅರೆಕಾಲಿಕ ಸಿಬ್ಬಂದಿಗಳನ್ನು ಅಧಿನಿಯಮದಂತೆ 
ವಿವಿಧ ಖಾಸಗಿ ಅನುದಾನಿತ ಸಂಸ್ಥೆಗೆ ನಿಯೋಜಿಸಲು ಹುದ್ದೆಗಳ ಕೊರತೆ ಉಂಟಾಗಿರುವುದರಿಂದ ಸದರಿ ಸಿಬ್ಬಂದಿಗಳನ್ನು ನಿಯೋಜಿಸಲು 
ವಿಳಂಬವಾಗಿರುತ್ತದೆ. ಈ ಹಿನ್ನಲೆಯಲ್ಲಿ ದಿನಾಂಕ : 06. 04.2011ರ ಅಧಿಸೂಚನೆಯಲ್ಲಿ ಸೂಚಿಸಿರುವ ಕಾಲಮಿತಿಯನ್ನು ಮೇಲೆ (2)ರಿಂದ (5)ರಲ್ಲಿ ಓದಲಾದ 
ಆದೇಶಗಳಲ್ಲಿ ವಿಲೀನ ಪ್ರಕ್ರಿಯೆಯ ಕಾಲಾವಧಿಯನ್ನು ವಿಸ್ತರಿಸಿ ಆದೇಶಿಸಲಾಗಿದೆ. 

ಮೇಲೆ (6) ರಲ್ಲಿ ಓದಲಾದ ನಿರ್ದೇಶಕರು, ವೃತ್ತಿ ಶಿಕ್ಷಣ ಇಲಾಖೆ, ಬೆಂಗಳೂರು ಇವರ ದಿನಾಂಕ: 06/ 09 /2015ರ ಪತ್ರದಲ್ಲಿ 1447 ಸಿಬ್ಬಂದಿಗಳ 
ವಿಲೀನ ಪ್ರಕ್ರಿಯೆಯು ಭಾಗಶ: ಪೂರ್ಣಗೊಂಡಿದ್ದು ಬಾಕಿ ಉಳಿದಿರುವ ಅಂದಾಜು 221 ಸಿಬ್ಬಂದಿಯನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ 
ಲಭ್ಯವಾಗಿರುವ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಲ್ಲಿ ವಿಲೀನಗೊಳಿಸುವ ಬಗ್ಗೆ ಕ್ರಮ ಕೈಗೊಳ್ಳಲು ಆರ್ಥಿಕ ಇಲಾಖೆಯ ಅನುಮೋದನೆ 
ಪಡೆಯಬೇಕಾಗಿರುವುದರಿಂದ ಸೆಪ್ಟೆಂಬರ್‌ 31ಕ್ಕೆ ಅಂತ್ಯಗೊಳ್ಳುತ್ತಿರುವ ವಿಧೇಯಕದ ಕಾರ್ಯನುಷ್ಠಾನ ಅವಧಿಯನ್ನು 06 ತಿಂಗಳು ವಿಸ್ತರಿಸುವಂತೆ 
ಕೋರಿರುತ್ತಾರೆ. ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 


೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧ , ೨೦೧೬ 


ಭಾಗ ೧ 


ಸರ್ಕಾರದ ಆದೇಶ ಸಂಖ್ಯೆ : ಇಡಿ 117 ಟಿವಿ 2015 , ಬೆಂಗಳೂರು, ದಿನಾಂಕ: 15 .10.2015. 


2011ರ ಕರ್ನಾಟಕ ಅರೆಕಾಲಿಕ ವೃತ್ತಿ ಆಧಾರಿತ ಕೋರ್ಸುಗಳ ನೌಕರರನ್ನು ವಿಲೀನಗೊಳಿಸುವ ಅಧಿನಿಯಮದ 4ನೇ ಪ್ರಕರಣದ 4ನೇ ಉಪ 
ಪ್ರಕರಣದ ಪ್ರಕಾರ ಬಾಕಿ ಉಳಿದಿರುವ 221 ಜೆ. ಓ. ಸಿ ಸಿಬ್ಬಂದಿಯನ್ನು ವಿಲೀನಗೊಳಿಸುವ ಪ್ರಕ್ರಿಯೆ ಪೂರ್ಣಗೊಳಿಸಬೇಕಾಗಿರುವುದರಿಂದ, ಪ್ರಕ್ರಿಯೆಯನ್ನು 
ಪೂರ್ಣಗೊಳಿಸಲು ದಿನಾಂಕ: 01.10 .2015 ರಿಂದ 31.03. 2015ರವರೆಗೆ ಕಾಲಾವಧಿಯನ್ನು ವಿಸ್ತರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ತಾರಾ, 
PR, 646 

ಸರ್ಕಾರದ ಅಧೀನ ಕಾರ್ಯದರ್ಶಿ (ಸಾಮಾನ್ಯ) 
SC.100 

ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ . 
ಒಳಾಡಳಿತ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸಂಖ್ಯೆ : ಹೆಚ್‌ಡಿ 16 ಪಿಸಿಇ 2013( ಭಾ - 1) ಬೆಂಗಳೂರು, ದಿನಾಂಕ: 30.09.2015. 
ದಿನಾಂಕ: 02/03/2012ರಂದು ಬೆಂಗಳೂರು ನಗರದ ಸಿಟಿ ಸಿವಿಲ್ ಕೋರ್ಟ್ ಸಂಕೀರ್ಣದಲ್ಲಿ ಪೊಲೀಸರು, ವಕೀಲರು ಮತ್ತು 
ಮಾಧ್ಯಮದವರುಗಳ ನಡುವೆ ನಡೆದ ಘರ್ಷಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಾದ ಮಂಡಿಸಿದ ವಕೀಲರುಗಳಿಗೆ ಸಂಭಾವನೆ ನೀಡಲು ಮಂಜೂರಾತಿ 
ನೀಡಿರುವ ಆದೇಶ ಸಂಖ್ಯೆ ಹೆಚ್‌ಡಿ 16 ಪಿಸಿಇ 2013 ( ಭಾಗ -1), ದಿನಾಂಕ: 10 /09/2015ರ ಆದೇಶ ಭಾಗದಲ್ಲಿ “ ಹಣ ಹಿಂಪಡೆಯುವ ಮತ್ತು ವಿತರಿಸುವ 
ಅಧಿಕಾರಿಯನ್ನಾಗಿ ಜಂಟಿ ನಿರ್ದೇಶಕರು ( ಹಣಕಾಸು), ಪೊಲೀಸ್ ಪ್ರಧಾನ ಕಛೇರಿ, ಬೆಂಗಳೂರು ಇವರಿಗೆ ಅನುಮತಿ ನೀಡಲಾಗಿದೆ ಎಂಬುದಕ್ಕೆ ಬದಲಾಗಿ 
“ ಹಣ ಹಿಂಪಡೆಯುವ ಮತ್ತು ವಿತರಿಸುವ ಅಧಿಕಾರಿಯನ್ನಾಗಿ ಪ್ರಧಾನ ಆಡಳಿತಾಧಿಕಾರಿಗಳು, ಪೊಲೀಸ್ ಪ್ರಧಾನ ಕಛೇರಿ, ಬೆಂಗಳೂರು ಇವರಿಗೆ ಅನುಮತಿ 
ನೀಡಲಾಗಿದೆ ಎಂದು ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಡಿ . ಎಸ್ .ಜೋಗೋಜೆ, 
PR. 622 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC . 50 

ಒಳಾಡಳಿತ ಇಲಾಖೆ, (ಕಾನೂನು ಮತ್ತು ಸುವ್ಯವಸ್ಥೆ ) 

ವಸತಿ ಸಚಿವಾಲಯ 
ವಿಷಯ : ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತದ ನಿರ್ದೇಶಕರ /ಸದಸ್ಯರ ಹೆಸರುಗಳಿಗೆ ಷೇರುಗಳ ಬದಲಾವಣೆ ಕುರಿತು. 

ಓದಲಾಗಿದೆ: ಪತ್ರ ಸಂಖ್ಯೆ: ಎಂಡಿ ಆರ್‌ಜಿಆರ್‌ಹೆಚ್ಸಿಎಲ್ 08 ಬಿಡಿಎಂ 22 2002 , ದಿನಾಂಕ: 03.09 .2015. 
ಪ್ರಸ್ತಾವನೆ: 

ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮವು ಒಂದು ಸಾರ್ವಜನಿಕ ನಿಯಮಿತ ಸಂಸ್ಥೆಯಾಗಿದೆ. ತಲಾ 100 . ಗಳ ಒಟ್ಟು 3 ಲಕ್ಷ ಶೇರುಗಳ 
ಸಂದಾಯಿತ ಬಂಡವಾಳ ಹೊಂದಿರುತ್ತದೆ. ಇದರಲ್ಲಿ 2,99,993 ಶೇರುಗಳು ಘನವೆತ್ತ ರಾಜ್ಯಪಾಲರು ಹೊಂದಿದ್ದು, ಉಳಿದ 7 ಶೇರುಗಳು ಕರ್ನಾಟಕ 
ಸರ್ಕಾರದ ವತಿಯಿಂದ 7 ಅಧಿಕಾರಿಗಳ ಹೆಸರಿನಲ್ಲಿರುತ್ತದೆ. ಕೆಲವು ಅಧಿಕಾರಿಗಳು ವರ್ಗಾವಣೆಗೊಂಡಿರುವುದರಿಂದ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ 
ನಿರ್ದೇಶಕರುಗಳ ಹೆಸರಿಗೆ ಷೇರುಗಳನ್ನು ಬದಲಾವಣೆ ಮಾಡಿ ಆದೇಶ ಹೊರಡಿಸುವಂತೆ ವ್ಯವಸ್ಥಾಪಕ ನಿರ್ದೇಶಕರು, ರಾಜೀವ್ ಗಾಂಧಿ ಗ್ರಾಮೀಣ ವಸತಿ 
ನಿಗಮ ನಿಯಮಿತ ಇವರು ಮೇಲೆ ಓದಲಾದ ಪತ್ರದಲ್ಲಿ ಕೋರಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ, ಈ ಕೆಳಕಂಡ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ವಇ 312 ಹೆಚ್ ಎಎಂ 2015 , ಬೆಂಗಳೂರು, ದಿನಾಂಕ: 18ನೇ ಸೆಪ್ಟೆಂಬರ್, 2015. 
ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತದ ಸಂಸ್ಥಾ ನಿವೇದನಾ ಪತ್ರದ ಅನುಚ್ಛೇದ 63ರಿಂದ 69ರಲ್ಲಿ ಪ್ರದತ್ತವಾದ ಅಧಿಕಾರದ 
ಮೇರೆಗೆ ಈ ಕೆಳಕಾಣಿಸಿದಂತೆ ತಲಾ , 100ರ ಮುಖಬೆಲೆಯ ಷೇರುಗಳನ್ನು ಈ ಕೆಳಕಂಡ ಅಧಿಕಾರಿಗಳ ಹೆಸರಿಗೆ ವರ್ಗಾಯಿಸಲು ಸರ್ಕಾರದ ಅನುಮತಿ 
ನೀಡಲಾಗಿದೆ. 
ಷೇರು ಹೊಂದಿರುವ 

ಷೇರುಗಳನ್ನು ವರ್ಗಾಯಿಸಲ್ಪಡಬೇಕಾಗಿರುವ 
ಸಂಖ್ಯೆ: ಅಧಿಕಾರಿಗಳ ಹೆಸರು 

ಅಧಿಕಾರಿಗಳ ಹೆಸರು 
ಶ್ರೀ ಸಂಜೀವ್ ಕುಮಾರ್ ಭಾ . ಆ . ಸೇ ., 

ಶ್ರೀ ಶಂಭು ದಯಾಳ್ ಮೀನಾ ಭಾ . ಆ. ಸೇ ., 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ 
ವಸತಿ ಇಲಾಖೆ. 

ವಸತಿ ಇಲಾಖೆ 
ಡಾ|| ಜೆ. ರವಿಶಂಕರ್, ಭಾ . ಆ .ಸೇ ., 

ಶ್ರೀ ವಿ . ಯಶವಂತ್ ಭಾ . ಆ. ಸೇ ., 
ಆಯುಕ್ತರು , ಕರ್ನಾಟಕ ಗೃಹ ಮಂಡಳಿ ಬೆಂಗಳೂರು. | ಆಯುಕ್ತರು , ಕರ್ನಾಟಕ ಗೃಹ ಮಂಡಳಿ ಬೆಂಗಳೂರು, 


ಕ್ರಮ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧ , ೨೦೧೬ 


೫೯ 


ಶ್ರೀ ಎಸ್. ಆರ್. ಉಮಾಶಂಕರ್ ಭಾ . ಆ . ಸೇ ., 

ಶ್ರೀ ರಿತೇಶ್ ಕುಮಾರ್ ಸಿಂಗ್ ಭಾ . ಆ . ಸೇ ., 
ಸರ್ಕಾರದ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ 

ಸರ್ಕಾರದ ಕಾರ್ಯದರ್ಶಿ, ಆರ್ಥಿಕ ಇಲಾಖೆ 
ಶ್ರೀ ಎಸ್.ಎನ್. ಜಯರಾಮ್ ಭಾ . ಆ. ಸೇ ., ಆಯುಕ್ತರು, ಶ್ರೀಮತಿ ಎಂ . ವಿ. ಸಾವಿತ್ರಿ ಭಾ . ಆ. ಸೇ ., 
ಸಮಾಜ ಕಲ್ಯಾಣ ಇಲಾಖೆ. 

ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ 
ಶ್ರೀ ರಮೇಶ್ ಕೆ. ಜಾಗಿರ್ ದಾರ್ 

ಶ್ರೀ ಪ್ರಕಾಶ್ ರಾವ್ ಕೇಸರ್‌ 
ಸರ್ಕಾರದ ಜಂಟಿ ಕಾರ್ಯದರ್ಶಿ , ವಸತಿ ಇಲಾಖೆ | ಸರ್ಕಾರದ ಉಪ ಕಾರ್ಯದರ್ಶಿ , ವಸತಿ ಇಲಾಖೆ 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಮೀರ್ ಮಡಿಮನ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ - 2 , 

ವಸತಿ ಇಲಾಖೆ. 
PLANNING PROGRAMME MONITORING AND STATISTICS SECRETARIAT 

Sub : Constitution of Committee for Rationalisation of State Plan Schemes -reg . 


PR. 623 


PREAMBLE : 


The Government of Karnataka is currently implementing developmental programmes through 37 administrative departments. 
These programmes are carried out through State and Central plan schemes . 

With a view to improving the effectiveness of developmental programmes , the Government of Karnataka had initiated a 
process of rationalization of State Plan Schemes during the year 2014 - 15 . 

In order to bring in greater efficiency and focus in the targeting of programmes, and in order to channel the energies and 
efforts of government departments more effectively , it is proposed to conduct a detailed exercise of rationalization before finalization of 
the State Budget for the year 2016 - 17 , so that schemes which are not relevant can be discontinued and schemes with similar objectives 
can be merged . It is proposed to constitute a Two -Member Committee for this task . 
Hence this order. 

GOVERNMENT ORDER NO : PD 93 PSD 2015, BENGALURU , DATED : 05 -11- 2015 . 
In the circumstances explained in the preamble, the Government of Karnataka is pleased to accord approval for the 
constitution of a Committee for Rationalisation of State Plan Schemes with the following members . 

1. S. V . Ranganath , former Chief Secretary , Government of Karnataka 
2 . Anita Kaul, former Additional Chief Secretary, Planning Department, Government of Karnataka & former Secretary , 

Department of Justice, Govt. of India. 
Terms of Reference (TOR ) of the Committee will be as follows: 

1. To examine and suggest rationalization of State plan schemes. 
2. Suggest the appropriate size/scope of developmental schemes. 
3 . Suggest the mechanism of monitoring of State flagship schemes . 
4 . Suggest Evaluation cycle of the plan schemes. 
The Committee may invite any other official/expert as a special invitee to any of its meetings. 
The Committee shall submit its report within 2 months from the date of Government Order. 
The expenditure involved shall be debited to the head of account `` 3451 - 00 -090 - 2 -26 ( studies) " 

Director, PMI, Planning Department will provide necessary information and background materials to the Committee and will 
also arrange the meetings with the administrative departments for collection of necessary information . 

By order and in the name of the Governor of Karnataka , 

RAFFI AHAMED M . S . 

Under Secretary to Government ( 1 & 2 ), 
PR . 675 

Planning , Programme Monitoring & Statistics Department. 

ಸಹಕಾರ ಸಚಿವಾಲಯ 
ವಿಷಯ : 2015 -16ನೇ ಸಾಲಿಗೆ ಬೆಳೆಸಾಲದ ಮಾದರಿಯಲ್ಲಿ ಸಹಕಾರಿ ಬ್ಯಾಂಕುಗಳಿಂದ ಶೂನ್ಯ ಬಡ್ಡಿ ದರದಲ್ಲಿ 

ರೂ .50,000 - 00 ದವರೆಗೆ ಪಶು ಆಹಾರ/ ಇತರೆ ನಿರ್ವಹಣೆ ವೆಚ್ಚಕ್ಕಾಗಿ ಅಲ್ಪಾವಧಿ ಸಾಲ ಒದಗಿಸಲು 

ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ. 
ಓದಲಾಗಿದೆ: 1. ಸರ್ಕಾರದ ಕಾರ್ಯದರ್ಶಿ, ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯ ಅನಧಿಕೃತ ಟಿಪ್ಪಣಿ 

ಸಂಖ್ಯೆ: ಪಸಂಮೀ / ಕಾ / 27 /2015 , ದಿನಾಂಕ:09.04.2015 . 
2. ಸರ್ಕಾರದ ಆದೇಶ ಸಂಖ್ಯೆ : ಪಸಂಮೀ / 62 / ಪಪಾಯೋ /2015 ( ಭಾಗ), ದಿನಾಂಕ:15. 05.2015 . 
3, ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ: ಅನಿ / ಡಿಎವೈ - 1/ 22 / ಬಜೆಟ್ / 2015 -16, 

ದಿನಾಂಕ:15 . 05 .2015 . 


೬೦ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜನವರಿ ೨೧ , ೨೦೧೬ 


ಭಾಗ ೧ 


ಪ್ರಸ್ತಾವನೆ: 

2015 -16ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಬೆಳೆಸಾಲದ ಮಾದರಿಯಲ್ಲಿ ಸಹಕಾರಿ ಬ್ಯಾಂಕುಗಳಿಂದ ಶೂನ್ಯ ಬಡ್ಡಿ ದರದಲ್ಲಿ ರೂ .50,000 - 00 
ದವರೆಗೆ ಪಶು ಆಹಾರ / ಇತರೆ ನಿರ್ವಹಣೆ ವೆಚ್ಚಕ್ಕಾಗಿ ಅಲ್ಪಾವಧಿ ಸಾಲ ಒದಗಿಸಲಾಗುವುದೆಂದು ಘೋಷಿಸಲಾಗಿರುತ್ತದೆ. 

ಮೇಲೆ (1) ರಲ್ಲಿ ಓದಲಾದ ಅನಧಿಕೃತ ಟಿಪ್ಪಣಿಯಲ್ಲಿ ಸರ್ಕಾರದ ಕಾರ್ಯದರ್ಶಿ , ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯ ಇವರು 
ಪಶುಸಂಗೋಪನೆ ಇಲಾಖೆಯಿಂದ ಅನುಮೋದಿಸಲ್ಪಟ್ಟ ಜಾನುವಾರುಗಳ ಪಶು ಆಹಾರ ಅಥವಾ ಇತರೆ ನಿರ್ವಹಣೆ ಕುರಿತ ಘಟಕ ವೆಚ್ಚದ ಷರತ್ತಿಗೊಳಪಟ್ಟು 
ಸೂಕ್ತ ಆದೇಶ ಹೊರಡಿಸಬೇಕೆಂದು ಕೋರಿರುತ್ತಾರೆ. 

ಮೇಲೆ (2) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆಯು “ ಪಶುಭಾಗ್ಯ ” ಯೋಜನೆಯಡಿ 
ಪಶುಸಂಗೋಪನಾ ವಲಯಕ್ಕೆ ಸಾಲ ಸೌಲಭ್ಯ ಒದಗಿಸುವ ಸಹಕಾರ ಸಂಸ್ಥೆಗಳಿಗೆ ಸಂಬಂಧಿಸಿದಂತೆ ವಿವಿಧ ಜಾನುವಾರುಗಳ ಘಟಕ ಸ್ಥಾಪಿಸಲು ಘಟಕ ವೆಚ್ಚ 
ಪರಿಷ್ಕರಣೆ/ನಿಗಧಿಪಡಿಸಿ ಆದೇಶ ಹೊರಡಿಸಿರುತ್ತದೆ. 

ಮೇಲೆ (3) ರಲ್ಲಿ ಓದಲಾದ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಶೂನ್ಯ ಬಡ್ಡಿ ದರದಲ್ಲಿ ಸಾಲ ವಿತರಿಸುವ ಕುರಿತಂತೆ ಕರಡು 
ರೂಪುರೇಷೆಗಳನ್ನು ಸಿದ್ಧಪಡಿಸಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 

- ಸರ್ಕಾರದ ಆದೇಶ ಸಂಖ್ಯೆ: ಸಿಒ 146 ಸಿಎಲ್ಎಸ್ 2015 , ಬೆಂಗಳೂರು, ದಿನಾಂಕ:29.09.2015 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಬೆಳೆಸಾಲದ ಮಾದರಿಯಲ್ಲಿ, ಪಶು ಆಹಾರ/ ಇತರೆ ನಿರ್ವಹಣೆ ವೆಚ್ಚಕ್ಕಾಗಿ ಸಹಕಾರಿ 
ಬ್ಯಾಂಕುಗಳಿಂದ ಶೂನ್ಯ ಬಡ್ಡಿ ದರದಲ್ಲಿ ರೂ .50 ,000/ - ವರೆಗೆ ಸರ್ಕಾರದ ಆದೇಶ ಸಂಖ್ಯೆ: ಪಸಂಮೀ 62 ಪಪಾಯೋ 2015 ( ಭಾಗ), 
ದಿನಾಂಕ:15 . 05 . 2015 ರ ಅನುಬಂಧ - 2ರಲ್ಲಿ ನೀಡಿರುವ ವಿವಿಧ ಜಾನುವಾರುಗಳ ಘಟಕಗಳ ವೆಚ್ಚದನ್ವಯ , ವಿವಿಧ ಪಶುಸಂಗೋಪನೆ ಚಟುವಟಿಕೆಗಳಾದ 
ಹೈನುಗಾರಿಕೆ ಘಟಕ ( Dairy Units), ಕುರಿ /ಮೇಕೆ ಘಟಕ ( Sheep/ Goat Units), ಹಂದಿ ಘಟಕ ( Piggery Units), ಕೋಳಿ ಘಟಕ ( Poultry Units) 
ಗಳಿಗೆ ಆಯವ್ಯಯ “ ಲೆಕ್ಕ ಶೀರ್ಷಿಕೆ 2425 - 00 -107 - 2 - 41 ” ರಲ್ಲಿ ಒದಗಿಸಲಾಗಿರುವ ರೂ .1,560.00 ಲಕ್ಷಗಳ ಯೋಜನೆಯನ್ನು ಅನುಬಂಧದಲ್ಲಿ 
ನೀಡಲಾಗಿರುವ ಷರತ್ತು/ ಮಾನದಂಡಗಳನ್ವಯ ಜಾರಿಗೊಳಿಸಲು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 

ಈ ಆದೇಶವನ್ನು ಯೋಜನಾ ಇಲಾಖೆಯ ಟಿಪ್ಪಣಿ ಸಂಖ್ಯೆ:ಪಿಡಿ/51/ಎಫ್‌ಆರ್‌ಒ /2015, ದಿನಾಂಕ:18. 06 .2015 ಹಾಗೂ ಆರ್ಥಿಕ ಇಲಾಖೆಯ 
ಟಿಪ್ಪಣಿ ಸಂಖ್ಯೆ :ಎಫ್‌ಡಿ 218 ಇಎಕ್ಸ್ಪಿ -2 / 2015, ದಿನಾಂಕ:02 .07.2015 ರಲ್ಲಿ ನೀಡಿರುವ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ವೆಂಕಟಸ್ವಾಮಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 
ಅನುಬಂಧ 

( ಆದೇಶ ಸಂ :ಸಿಒ 146 ಸಿಎಲ್‌ಎಸ್ 2015 , ದಿ:29.09.2015) 
1. ಈ ಯೋಜನೆಯು ದಿನಾಂಕ : 01. 04 .2015 ರಿಂದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಸಹಕಾರ ಬ್ಯಾಂಕುಗಳು ( ಪ್ರಾಥಮಿಕ 

ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕುಗಳು ಹಾಗೂ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳು) ಪಶು ಆಹಾರ / ಇತರೆ 
ನಿರ್ವಹಣೆ ವೆಚ್ಚಗಳಾದ: 

1. ಹೈನುಗಾರಿಕೆ ಘಟಕ ( Dairy Units ), 
2 . ಕುರಿ / ಮೇಕೆ ಘಟಕ ( Sheep / Goat Units ), 
3. ಹಂದಿ ಘಟಕ ( Piggery Units), 
4. ಕೋಳಿ ಘಟಕ ( Poultry Units ) 

ಗಳಿಗೆ ನೀಡುವ ಅಲ್ಪಾವಧಿ ಸಾಲಗಳಿಗೆ ಮಾತ್ರ ಅನ್ವಯಿಸುತ್ತದೆ. 
2. ಈ ಯೋಜನೆಯಡಿ ಶೂನ್ಯ ಬಡ್ಡಿದರ ರೂ .50 ,000 /- ವರೆಗಿನ ಸಾಲಗಳಿಗೆ ಮಾತ್ರ ಅನ್ವಯಿಸುತ್ತದೆ. 
3. ರೂ .50,000 /- ಗಳಿಗಿಂತ ಹೆಚ್ಚಿನ ಸಾಲಗಳ ಸಂಪೂರ್ಣ ಮೊತ್ತಕ್ಕೆ ಸಾಮಾನ್ಯ ಬಡ್ಡಿ ದರ ಅನ್ವಯವಾಗುತ್ತದೆ. 
4 . ಈ ಯೋಜನೆಯಡಿ ಪ್ರಾಥಮಿಕ ಹಂತದಲ್ಲಿ ಪತ್ತಿನ ಸಹಕಾರ ಸಂಘಗಳು / ಸಹಕಾರ ಬ್ಯಾಂಕುಗಳು ಒದಗಿಸುವ ಸಾಲಗಳ ಮೇಲೆ 

ಗೊತ್ತುಪಡಿಸಿದ ದರದಲ್ಲಿ ಸರ್ಕಾರವು ಬಡ್ಡಿ ಸಹಾಯಧನವನ್ನು ಸಂಬಂಧಪಟ್ಟ ಜಿಲ್ಲಾ ಕೇಂದ್ರ ಸಹಕಾರ ( ಡಿ.ಸಿ.ಸಿ.) ಬ್ಯಾಂಕುಗಳಿಗೆ 

ಮತ್ತು ಕರ್ನಾಟಕ ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ದಿ (ಕಸ್ಕಾರ್ಡ್) ಬ್ಯಾಂಕಿಗೆ ಒದಗಿಸುತ್ತದೆ. 
5. ರೂ .50 ,000/ - ದವರೆಗಿನ ಸಾಲಗಳನ್ನು ವಿತರಿಸಲು ಡಿ.ಸಿ. ಸಿ ಬ್ಯಾಂಕುಗಳು, ಸಹಕಾರ ಸಂಘಗಳಿಗೆ ತಾನು ನಿಗದಿಪಡಿಸುವ ಅಥವಾ 

ನಬಾರ್ಡ್ ಸಂಸ್ಥೆಯಿಂದ ನೀಡುವ ಯುಕ್ತ ಬಡ್ಡಿ ದರದಲ್ಲಿ ಸಾಲಗಳನ್ನು ಒದಗಿಸತಕ್ಕದ್ದು ಮತ್ತು ಸಹಕಾರ ಸಂಘಗಳು ಮೇಲಿನ 

ಚಟುವಟಿಕೆಗಳಿಗೆ ಶೂನ್ಯ ಬಡ್ಡಿದರದಲ್ಲಿ ಸಾಲಗಳನ್ನು ಒದಗಿಸತಕ್ಕದ್ದು. 
6. ಕಸ್ಕಾರ್ಡ್ ಬ್ಯಾಂಕು ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕುಗಳಿಗೆ ತಾನು ನಿಗದಿಪಡಿಸುವ ಯುಕ್ತ ಬಡ್ಡಿ ದರದಲ್ಲಿ ಈ 

ಯೋಜನೆಯ ಫಲಾನುಭವಿಗಳಿಗೆ ಸಾಲಗಳನ್ನು ಒದಗಿಸತಕ್ಕದ್ದು ಮತ್ತು ಪಿಕಾರ್ಡ್ ಬ್ಯಾಂಕುಗಳು ಶೂನ್ಯ ಬಡ್ಡಿ ದರದಲ್ಲಿ ಸಾಲಗಳನ್ನು 
ಈ ಯೋಜನೆಯ ಫಲಾನುಭವಿಗಳಿಗೆ ಒದಗಿಸತಕ್ಕದ್ದು. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೨೧ , ೨೦೧೬ 


೬೧ 


9 . 


ಈ 


7 . ಪಶುಸಂಗೋಪನೆ ಇಲಾಖೆಯು ಈ ಯೋಜನೆಗಳ ಬಗ್ಗೆ ಹೆಚ್ಚಿನ ಪ್ರಚಾರ ನೀಡಿ, ಈ ಯೋಜನೆಯಡಿ ಬರುವ ವಿವಿಧ ಘಟಕಗಳಿಗೆ 

ಹೆಚ್ಚು ಸಾಲ ಒದಗಿಸಲು ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಳ್ಳತಕ್ಕದ್ದು. 
8. ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ , ಡಿ.ಸಿ.ಸಿ. ಬ್ಯಾಂಕುಗಳು, ಕೃಷಿ ಪತ್ತಿನ ಸಹಕಾರ ಸಂಘಗಳು, ಕಸ್ಕಾರ್ಡ್ ಬ್ಯಾಂಕು, 

ಪಿಕಾರ್ಡ್ ಬ್ಯಾಂಕುಗಳು ಸಾಲವನ್ನು ಶೂನ್ಯ ಬಡ್ಡಿ ದರದಲ್ಲಿ ರೂ .50,000/- ಗಳ ಮಿತಿಗೊಳಪಟ್ಟು ಒದಗಿಸಲು ಅಗತ್ಯವಾದ ಕ್ರಮವನ್ನು 
ಕೈಗೊಳ್ಳತಕ್ಕದ್ದು. 
ಈ ಯೋಜನೆಯಡಿ ವಿತರಿಸಲಾದ ಸಾಲಗಳಿಗೆ ಸಂಬಂಧಿಸಿದಂತೆ ಸರ್ಕಾರದ ಬದ್ಧತೆಯು ರೂ .50,000 / - ದವರೆಗೆ ಹಾಗೂ ಸಾಲದ 

ಅವಧಿಗೆ ಅಥವಾ ಗರಿಷ್ಠ ಒಂದು ವರ್ಷಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. 
10. ನಿಗದಿತ ಅವಧಿಯೊಳಗೆ ( ದಿನಾಂಕ) ಅಥವಾ ಒಂದು ವರ್ಷದೊಳಗಾಗಿ ಸಾಲ ಮರುಪಾವತಿಸಲು ವಿಫಲರಾಗಿ ಸುಸ್ತಿದಾರರಾದಲ್ಲಿ, 

ಬಡ್ಡಿ ಸಹಾಯಧನಕ್ಕೆ ಸರ್ಕಾರದ ಬದ್ಧತೆ ಇರುವುದಿಲ್ಲ ಹಾಗೂ ಸರ್ಕಾರದ ಬಡ್ಡಿ ಸಹಾಯಧನ ಸೌಲಭ್ಯ ಅನ್ವಯಿಸುವುದಿಲ್ಲ ಹಾಗೂ 

ಅಂತಹ ಸಾಲಗಳಿಗೆ ಸಾಮಾನ್ಯ ಬಡ್ಡಿ ಅನ್ವಯಿಸುತ್ತದೆ. 
11 . ಯೋಜನೆಯ ಅವಧಿಯಲ್ಲಿ ಬಡ್ಡಿ ಸಹಾಯಧನವು ಪೂರ್ಣವಾಗಿ ಮರು ಪಾವತಿಯಾಗುವ ಸಾಲಗಳಿಗೆ ಮಾತ್ರ ದೊರೆಯುತ್ತದೆ. ಈ 

ಸೌಲಭ್ಯವು ಸಾಲ ಮರುಪಾವತಿಯ ಗಡುವಿನ ದಿನಾಂಕದವರೆಗೆ ಅಥವಾ ಪೂರ್ಣವಾಗಿ ಸಾಲ ಮರುಪಾವತಿಯಾದ ದಿನಾಂಕ ಇದರಲ್ಲಿ 

ಯಾವುದು ಮೊದಲೋ ಆ ಅವಧಿಗೆ ಅನ್ವಯಿಸುತ್ತದೆ. 
12. ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕುಗಳು, ಕೃಷಿ ಪತ್ತಿನ ಸಹಕಾರ ಸಂಘಗಳು ಹಾಗೂ ಜಿಲ್ಲಾ ಸಹಕಾರ 

ಕೇಂದ್ರ ಬ್ಯಾಂಕುಗಳು) ಬಡ್ಡಿ ಸಹಾಯಧನವನ್ನು ಪಶು ಆಹಾರ/ ಇತರೆ ನಿರ್ವಹಣೆ ವೆಚ್ಚದ ಸಾಲಗಳ ವಸೂಲಾತಿ ಪ್ರಮಾಣವನ್ನು 

ಆಧರಿಸಿ, ತ್ರೈಮಾಸಿಕ ಕ್ಷೇಮು ಬಿಲ್ಲುಗಳನ್ನು ಸಿದ್ದಪಡಿಸಿ ಸಹಕಾರ ಸಂಘಗಳ ನಿಬಂಧಕರ ಮಂಜೂರಾತಿಗಾಗಿ ಬೇಡಿಕೆ ಸಲ್ಲಿಸತಕ್ಕದ್ದು. 
13. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು, ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕುಗಳಿಗೆ ಸಂಯೋಜಿಸಲ್ಪಟ್ಟಿದ್ದಲ್ಲಿ ಸದರಿ ಸಹಕಾರ 

ಸಂಘಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಕ್ಷೇಮು ಬಿಲ್ಲುಗಳನ್ನು ತಯಾರಿಸಿ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಮುಖ್ಯ 
ಕಾರ್ಯನಿರ್ವಾಹಕರಿಗೆ ಸಲ್ಲಿಸತಕ್ಕದ್ದು. ಮುಖ್ಯ ಕಾರ್ಯನಿರ್ವಾಹಕರು ಜಂಟಿಯಾಗಿ ಈ ಬಿಲ್ಲುಗಳನ್ನು ಸಹಕಾರ ಸಂಘಗಳ ಲೆಕ್ಕ 
ಪರಿಶೋಧನಾ ಉಪನಿರ್ದೇಶಕರು, ಪಶುಸಂಗೋಪನಾ ಇಲಾಖೆ ಉಪ ನಿರ್ದೇಶಕರು ಮತ್ತು ಸಹಕಾರ ಸಂಘಗಳ ಉಪ 
ನಿಬಂಧಕರುಗಳು ಒಂದು ಕಾಲಮಿತಿಯೊಳಗೆ ತುರ್ತಾಗಿ ಪರಿಶೀಲಿಸಿ, ಪ್ರಮಾಣೀಕರಿಸಿ ದೃಢೀಕರಿಸಿದ ನಂತರ ಕರ್ನಾಟಕ ರಾಜ್ಯ 
ಸಹಕಾರ ಅಪೆಕ್ಸ್ ಬ್ಯಾಂಕಿನ ಮುಖ್ಯ ಕಾರ್ಯನಿರ್ವಾಹಕರಿಗೆ ಸಲ್ಲಿಸತಕ್ಕದ್ದು. ಸದರಿಯವರು ಸಹಕಾರ ಸಂಘಗಳ ನಿಬಂಧಕರಿಗೆ 

ಸಲ್ಲಿಸತಕ್ಕದ್ದು. 
14. ಒಂದು ವೇಳೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ತಮ್ಮ ಸಂಪನ್ಮೂಲಗಳನ್ನು ಪಶು ಆಹಾರ / ಇತರೆ ನಿರ್ವಹಣೆ ವೆಚ್ಚದ 

ಉದ್ದೇಶಕ್ಕಾಗಿ ಅಲ್ಪಾವಧಿ ಸಾಲಗಳಲ್ಲಿ ತೊಡಗಿಸಿದಾಗ ಅಂತಹ ಸಾಲಗಳ ಪ್ರಮಾಣಕ್ಕನುಗುಣವಾಗಿ ರಾಜ್ಯ ಸರ್ಕಾರಗಳಿಂದ 
ದೊರೆಯುವ ಬಡ್ಡಿ ಸಹಾಯಧನವನ್ನು ಡಿಸಿಸಿ ಬ್ಯಾಂಕುಗಳು ಸರ್ಕಾರವು ಗೊತ್ತುಪಡಿಸಿದ ಶೇಕಡ ಪ್ರಮಾಣಕ್ಕನುಗುಣವಾಗಿ ಆಯಾ 

ಪ್ರಾಥಮಿಕ ಕೃಷಿ ಪತ್ತಿನ / ಸಹಕಾರ ಸಂಘಗಳಿಗೆ ವರ್ಗಾಯಿಸತಕ್ಕದ್ದು. 
15. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು/ಸಹಕಾರ ಸಂಘಗಳು ವಾಣಿಜ್ಯ ಬ್ಯಾಂಕುಗಳಿಗೆ ಸಂಯೋಜಿಸಲ್ಪಟ್ಟಿದ್ದಲ್ಲಿ ಸಂಬಂಧಪಟ್ಟ 

ಸಂಘಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕ್ಷೇಮು ಬಿಲ್ಲುಗಳನ್ನು ತಯಾರಿಸಿ, ಜಿಲ್ಲೆಗೆ ಸಂಬಂಧಪಟ್ಟ ಸಹಕಾರ ಸಂಘಗಳ ಲೆಕ್ಕ 
ಪರಿಶೋಧನಾ ಉಪನಿರ್ದೇಶಕರು, ಪಶುಸಂಗೋಪನಾ ಇಲಾಖೆ ಉಪ ನಿರ್ದೇಶಕರು ಮತ್ತು ಸಹಕಾರ ಸಂಘಗಳ ಉಪ ನಿಬಂಧಕರು 
ಜಂಟಿಯಾಗಿ ಒಂದು ಕಾಲಮಿತಿಯೊಳಗೆ ತುರ್ತಾಗಿ ಪರಿಶೀಲಿಸಿ, ದೃಢೀಕರಿಸಿ ಸಹಕಾರ ಸಂಘಗಳ ನಿಬಂಧಕರಿಗೆ ಸಲ್ಲಿಸತಕ್ಕದ್ದು. 
ಪಿಕಾರ್ಡ್ ಬ್ಯಾಂಕುಗಳಿಗೆ ಸಂಬಂಧಿಸಿದ ಕ್ಷೇಮು ಬಿಲ್ಲುಗಳನ್ನು ಕಸ್ಕಾರ್ಡ್ ಬ್ಯಾಂಕಿನ ಜಿಲ್ಲಾ ವ್ಯವಸ್ಥಾಪಕರು ತಯಾರಿಸಿ, 
ಪಶುಸಂಗೋಪನೆ ಉಪನಿರ್ದೇಶಕರು ಜಂಟಿಯಾಗಿ ಒಂದು ಕಾಲಮಿತಿಯೊಳಗೆ ತುರ್ತಾಗಿ ಪರಿಶೀಲಿಸಿ, ದೃಢೀಕರಿಸಿ ಕಸ್ಕಾರ್ಡ್ 
ಬ್ಯಾಂಕಿನ ನಿಯಮ 441 ರಡಿ ನೇಮಕವಾದ ಲೆಕ್ಕಪರಿಶೋಧನಾ ಉಪ/ ಜಂಟಿ ನಿರ್ದೇಶಕರು ಪ್ರಮಾಣೀಕರಿಸಿದ ನಂತರ ಕರ್ನಾಟಕ 
ರಾಜ್ಯ ಸಹಕಾರ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರು ಸಹಕಾರ ಸಂಘಗಳ ನಿಬಂಧಕರಿಗೆ 

ಸಲ್ಲಿಸತಕ್ಕದ್ದು. 
17. ಸಹಕಾರ ಸಂಘಗಳ ನಿಬಂಧಕರು ಈ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಲು ಅಗತ್ಯವಾದ ಎಲ್ಲಾ ಕ್ರಮಗಳನ್ನು 

ಕೈಗೊಳ್ಳತಕ್ಕದ್ದು ಮತ್ತು ಅಗತ್ಯವಾದ ಮಾರ್ಗದರ್ಶನ ಮತ್ತು ಸೂಚನೆಗಳನ್ನು ನೀಡಲು ಸಕ್ಷಮರಾಗಿರತಕ್ಕದ್ದು. 
18. ಈ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಟಾನಗೊಳಿಸಲು ಕಾಲಕಾಲಕ್ಕೆ ಸರ್ಕಾರ ಮತ್ತು ಸಹಕಾರ ಸಂಘಗಳ ನಿಬಂಧಕರು 

ನೀಡುವ ಸೂಚನೆಗಳನ್ನು ಸಹಕಾರ ಸಂಘಗಳು ಪಾಲಿಸತಕ್ಕದ್ದು . 
19 . ಸಹಕಾರ ಸಂಘಗಳ ನಿಬಂಧಕರು ಸಂಬಂಧಪಟ್ಟ ಪುನರ್ಭರಣ ಬಿಲ್ಲುಗಳು ಪರಶೀಲನೆ ಆದ ನಂತರ ದೃಢೀಕೃತ ಬಿಲ್ಲುಗಳ ಆಧಾರದ 

ಮೇಲೆ ಸಂಬಂಧಪಟ್ಟ ಸಂಸ್ಥೆಗಳಿಗೆ ಹಣವನ್ನು ಬಿಡುಗಡೆ ಮಾಡತಕ್ಕದ್ದು ಹಾಗೂ ಹಣದ ಉಪಯೋಗದ ಬಗ್ಗೆ ಪ್ರಗತಿ ವರದಿಗಳನ್ನು 
ಸಲ್ಲಿಸತಕ್ಕದ್ದು ಮತ್ತು ನಿಗದಿತ ನಮೂನೆಯಲ್ಲಿ ಉಪಯೋಗ ಪ್ರಮಾಣ ಪತ್ರಗಳನ್ನು ಸಲ್ಲಿಸತಕ್ಕದ್ದು . 

- ಎಂ . ವೆಂಕಟಸ್ವಾಮಿ 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
PR . 597 

ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ , 
Sc . 50 

ಸಹಕಾರ ಇಲಾಖೆ. 
INFORMATION TECHNOLOGY, BIOTECHNOLOGY AND SCIENCE & TECHNOLOGY SECRETARIAT 

Sub : Constitution of Technical Committee for implementation ofKarnataka -Geographic Information System (K -GIS ) - reg . 
Read: GovernmentOrder No. ITD 14 ADM 2015 , dtd : 02 .06 .2015 . 


16 . 


೬೨ 


ಕರ್ನಾಟಕ ರಾಜ್ಯಪತ್ರ ಗುರುವಾರ, ಜನವರಿ ೨೧ , ೨೦೧೬ 


ಭಾಗ ೧ 


Preamble : 

In Government Order read at ( 1 ) above , sanction has been for implementation ofKarnataka-Geographic Information System 
(K -GIS ) by the Karnataka State Remote Sensing Applications Centre (KSRSAC ). To guide , to define procedures , suggest detailed 
action plan under K -GIS to facilitate framing of entire project, it is decided to constitute K -GIS technical committee under the 
Chairmanship of GIS expert with different department officers and representatives from CentralGovt. Departments. 
2) Hence the following order. . 

Government Order No . ITD 304 ADM 2015 ( 2), Date : 08.10. 2015 
In the circumstances explained in the preamble, to implement K -GIS , a K -GIS technical committee under the Chairmanship of 
Dr. Mukund Rao . with following members is constituted . 
1. Dr. Mukund Kadursrinivas Rao , Member Secretary, Karnataka Jnana Ayoga , Gok , 

Chairman 
Chief Executive Officer, Dept of Personnel and Administrative Reforms ( e- Governance) GoK , 

Member 
Sri . T.P . Singh , Director General, Bhaskaracharya Institute for Space Applications and Geo - informatics , Member 
Gujarat 

Dr. Bhoop Singh Natural Resources Data Management System , Dept, of Science and Technology , Gol Member 
5 Executive Secretary , Karnataka State Council for Science and Technology 

Member 
6 Sri. A . Venkateshan , State Informatics Officer and Deputy Director General, National Informatics Centre Member 
7 Director, Karnataka State Remote Sensing Applications Centre and Mission Director, K -GIS 

Member Secretary 
2) The K -GIS Technical Committee will guide to define procedures , suggest detailed action plan under K -GIS to facilitate 
framing of entire project and shall submit recommendations regarding technical issues with suggestions to KSRSAC . 

3 ) The Technical Committee shall discuss with various departments of Government and examine their requirements and 
make suitable recommendations . The executive committee is vested with all powers including financial approvals and will guide the 
KSRSAC or K -GIS . The Technical Committee is empowered to constitute sub - committees to formulate plan for action related to the 
project. 

By order and in the name of the Governor ofKarnataka 

Shidramappa H Talawar 

Under Secretary to Govt, 

Dept. of Information Technology , 
PR. 636 

Biotechnology and Science & Technology 

ಸಹಕಾರ ಸಚಿವಾಲಯ 
ವಿಷಯ : 2015-16ನೇ ಸಾಲಿಗೆ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳಿಗೆ ಆಹಾರ ಧಾನ್ಯಗಳ ಶುದ್ದೀಕರಣ ಮತ್ತು ವರ್ಗೀಕರಣಕ್ಕಾಗಿ 

( Cleaning & Grading) ಯಂತ್ರೋಪಕರಣ ಪೂರೈಕೆ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶ. 
ಓದಲಾಗಿದೆ: 1. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ:ಆರ್‌ಸಿಎಸ್/ಸಿಆರ್‌ಡಿ/ಕೆಎಂಸಿ/8 /2015 -16, ದಿನಾಂಕ:10.04.2015. 

2 . ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ: ಆರ್‌ಸಿಎಸ್ / ಸಿಆರ್‌ಡಿ/ಕೆಎಂಸಿಇ/8 /2015 - 16 , ದಿನಾಂಕ: 28.04 .2015. 


ಪ್ರಸ್ತಾವನೆ: 

ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು ಶುದ್ದೀಕರಣ ಮತ್ತು ವರ್ಗೀಕರಣ ( Cleaning & Grading) ಯಂತ್ರೋಪಕರಣಗಳನ್ನು ಖರೀದಿಸಲು 
ಹಾಗೂ ಉತ್ತಮ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಲು 2015 - 16ನೇ ಸಾಲಿನಲ್ಲಿ ರೂ .300.00 ಲಕ್ಷಗಳನ್ನು ಒದಗಿಸಲಾಗುವುದೆಂದು ಆಯವ್ಯಯ ಭಾಷಣದಲ್ಲಿ 
ಘೋಷಿಸಲಾಗಿರುತ್ತದೆ. 

ಮೇಲೆ (1) ಮತ್ತು (2) ರಲ್ಲಿ ಓದಲಾದ ಸಹಕಾರ ಸಂಘಗಳ ನಿಬಂಧಕರ ಪತ್ರಗಳಲ್ಲಿ 2015 - 16ನೇ ಸಾಲಿನ ಆಯವ್ಯಯ ಭಾಷಣದಲ್ಲಿ ಪ್ರಾಥಮಿಕ 
ಕೃಷಿ ಸಹಕಾರ ಸಂಘಗಳು ಶುದ್ದೀಕರಣ ಮತ್ತು ವರ್ಗೀಕರಣ ( Cleaning & Grading) ಯಂತ್ರೋಪಕರಣಗಳನ್ನು ಖರೀದಿಸಲು ಹಾಗೂ ಉತ್ತಮ 
ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಲು 2015 - 16ನೇ ಸಾಲಿನಲ್ಲಿ ರೂ .300.00 ಲಕ್ಷಗಳನ್ನು ಒದಗಿಸಿರುವುದರಿಂದ ಯೋಜನೆ ಅನುಷ್ಠಾನಕ್ಕಾಗಿ 
ಮಾನದಂಡಗಳನ್ನು ತಯಾರಿಸಿ ಆಡಳಿತಾತ್ಮಕ ಆದೇಶ ಹೊರಡಿಸಬೇಕೆಂದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಕೆಳಕಂಡಂತೆ ಆದೇಶವನ್ನು ಹೊರಡಿಸಲಾಗಿದೆ. 

ಸರ್ಕಾರಿ ಆದೇಶ ಸಂಖ್ಯೆ:ಸಿಒ 145 ಸಿಎಲ್‌ಎಸ್ 2015, ಬೆಂಗಳೂರು, ದಿನಾಂಕ:08.10.2015 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು ಶುದ್ದೀಕರಣ ಮತ್ತು ವರ್ಗೀಕರಣ 
( Cleaning & Grading) ಯಂತ್ರೋಪಕರಣಗಳನ್ನು ಖರೀದಿಸಲು ಹಾಗೂ ಉತ್ತಮ ಮಾರುಕಟ್ಟೆ ವ್ಯವಸ್ಥೆಯನ್ನು ಕಲ್ಪಿಸಲು ಆಯವ್ಯಯ “ ಲೆಕ್ಕ ಶೀರ್ಷಿಕೆ 
2425 -00 -001- 0 -01” ರಲ್ಲಿ ಒದಗಿಸಲಾಗಿರುವ ರೂ .300.00 ಲಕ್ಷಗಳಲ್ಲಿ ಯೋಜನೆಯನ್ನು ಈ ಆದೇಶಕ್ಕೆ ಲಗತ್ತಿಸಿರುವ ಷರತ್ತು/ ಮಾನದಂಡಗಳನ್ವಯ 
ಸಹಕಾರ ಸಂಘಗಳ ನಿಬಂಧಕರು ಅನುಷ್ಠಾನಗೊಳಿಸಲು ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೧, ೨೦೧೬ 


* ಈ ಆದೇಶವನ್ನು ಯೋಜನಾ ಇಲಾಖೆ ಟಿಪ್ಪಣಿ ಸಂಖ್ಯೆ : ಪಿಡಿ 30 ಎಫ್ಆರ್‌ಓ 2015 , ದಿನಾಂಕ: 26.09.2015 ಹಾಗೂ ಆರ್ಥಿಕ ಇಲಾಖೆಯ 
ಟಿಪ್ಪಣಿ ಸಂಖ್ಯೆ: ಆಇ 178 ವೆಚ್ಚ 2 /2015 , ದಿನಾಂಕ: 20.06 .2015 ರಲ್ಲಿ ನೀಡಿರುವ ಸಹಮತಿ ಮೇರೆಗೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಎಂ . ವೆಂಕಟಸ್ವಾಮಿ 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ , 

ಸಹಕಾರ ಇಲಾಖೆ. 
ಅನುಬಂಧ 
( ಸರ್ಕಾರದ ಆದೇಶ ಸಂಖ್ಯೆ: ಸಿಒ 145 ಸಿಎಲ್‌ಎಸ್ 2015, ದಿನಾಂಕ: .09.2015 ) 
2015 -16ನೇ ಆರ್ಥಿಕ ವರ್ಷದಲ್ಲಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳಿಗೆ ಆಹಾರ ಧಾನ್ಯಗಳನ್ನು ಶುದ್ದೀಕರಣ ಮತ್ತು ವರ್ಗೀಕರಣ 
ಯಂತ್ರೋಪಕರಣಗಳನ್ನು ಪೂರೈಸುವ ಸಂಬಂಧ ಯೋಜನೆಯನ್ನು ಅನುಷ್ಠಾನಗೊಳಿಸುವ ನಿಟ್ಟಿನಲ್ಲಿ ಸರ್ಕಾರವು ರೂ . 3.00 ಕೋಟಿಗಳನ್ನು ನಿಗದಿಪಡಿಸಿದೆ. 

ಈ ಯೋಜನೆಯಡಿ ಇಲಾಖೆಗೆ ಒದಗಿಸಲಾಗಿರುವ ಅನುದಾನದಲ್ಲಿ ಆಯ್ದ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳಿಗೆ ಯಂತ್ರೋಪಕರಣಗಳನ್ನು 
ಖರೀದಿ ಮಾಡಲು ಆಯವ್ಯಯ ನೀಡಲಾಗುವುದು. 

ರೈತರು ಬೆಳೆದ ಉತ್ಪನ್ನಗಳಿಗೆ ಸೂಕ್ತ ಬೆಲೆಯನ್ನು ಒದಗಿಸುವ ಸಲುವಾಗಿ ಗ್ರಾಮೀಣ ಮಟ್ಟದಲ್ಲಿ ರೈತರ ಜಮೀನಿನ ಸಮೀಪದಲ್ಲೇ ರೈತರ 
ಉತ್ಪನ್ನಗಳನ್ನು ಶುದ್ದೀಕರಣ ಮತ್ತು ವರ್ಗೀಕರಣ ಮಾಡುವ ಸಲುವಾಗಿ ಕ್ಲೀನಿಂಗ್ ಮತ್ತು ಗ್ರೇಡಿಂಗ್ ಯಂತ್ರೋಪಕರಣಗಳನ್ನು ಕೃಷಿ ಚಟುವಟಿಕೆಗಳಲ್ಲಿ 
ತೊಡಗಿರುವ ಸಹಕಾರ ಸಂಘಗಳಿಗೆ ಅಂದರೆ , ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು , ಕಾಫಿ ಏಲಕ್ಕಿ, ಅಡಿಕೆ ಬೆಳೆಗಾರರ ಸಹಕಾರ ಸಂಘಗಳು , 
ಎಣ್ಣೆಬೀಜ ಬೆಳೆಗಾರರ ಸಹಕಾರ ಸಂಘಗಳು , ತಮ್ಮ ರೈತ ಸದಸ್ಯರು ಬೆಳೆಯುವ ಉತ್ಪನ್ನಗಳಾದ ಭತ್ತ, ರಾಗಿ ಜೋಳ, ಮೆಕ್ಕೆಜೋಳ, ಎಣ್ಣೆ ಕಾಳುಗಳು, 
ಕಾಫಿ, ಏಲಕ್ಕಿ, ಅಡಿಕೆ ಹಾಗೂ ಇತ್ಯಾದಿ ಕೃಷಿ ಉತ್ಪನ್ನಗಳ ಶುದ್ದೀಕರಣ ಮತ್ತು ವರ್ಗೀಕರಣಕ್ಕಾಗಿ ಸಣ್ಣ ಪ್ರಮಾಣದ ಯಂತ್ರೋಪಕರಣಗಳನ್ನು ಖರೀದಿಸಲು 
ಯಂತ್ರೋಪಕರಣಗಳ ಬೆಲೆ ಮತ್ತು ಅವುಗಳ ಅಳವಡಿಕೆಗೆ ಸೇರಿದಂತೆ ಒಟ್ಟು ವೆಚ್ಚದ ಶೇ .50ರಷ್ಟು ಅನುದಾನವನ್ನು ಒದಗಿಸುವುದು. 

ಸಹಕಾರ ಸಂಘಗಳು ಈ ಯೋಜನೆಯಲ್ಲಿ ಪಡೆದ ಯಂತ್ರೋಪಕರಣಗಳನ್ನು ಸದಸ್ಯರಿಗೆ ಕಡಿಮೆ ಬಾಡಿಗೆ ದರದಲ್ಲಿ ಈ ಯಂತ್ರಗಳ 
ಸವಲತ್ತುಗಳನ್ನು ಒದಗಿಸುವುದು. ಈ ಯಂತ್ರೋಪಕರಣ ಬಾಡಿಗೆ ದರವನ್ನು ಜಿಲ್ಲಾ ಮಟ್ಟದಲ್ಲಿ ನಿರ್ಧರಿಸಲು ಈ ಕೆಳಕಂಡ ಅಧಿಕಾರಿಗಳನ್ನೊಳಗೊಂಡ 
ಸಮಿತಿಯನ್ನು ರಚಿಸಿ, ಅದರಲ್ಲಿ ಅನುಮೋದನೆ ಪಡೆದ ದರದಲ್ಲಿಯೂ ನಿರ್ಧರಿಸಲು ಕೆಳಕಂಡ ಸಮಿತಿ ಸದಸ್ಯರನ್ನು ಒಳಗೊಂಡಿರತಕ್ಕದ್ದು. 

1. ಜಂಟಿ ನಿರ್ದೇಶಕರು, ಕೃಷಿ ಇಲಾಖೆ, 
2 . ಜಿಲ್ಲಾ ಸಹಕಾರ ಸಂಘಗಳ ಉಪನಿಬಂಧಕರು 

3. ತಾಲ್ಲೂಕಿನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಗಳು 
ಮೇಲಿನ ಸಮಿತಿಯು ನಿರ್ಧರಿಸಿದ ದರದಲ್ಲಿ ಪರಿಶಿಷ್ಟ ಜಾತಿ/ ಪರಿಶಿಷ್ಟ ಪಂಗಡದ ಸದಸ್ಯರು ಬೆಳೆಯುವ ಉತ್ಪನ್ನಗಳಿಗೆ ಉಚಿತವಾಗಿ ಹಾಗೂ ಸಣ್ಣ 
ಮತ್ತು ಅತೀ ಸಣ್ಣ ರೈತರಿಗೆ ಶೇ .50ರಷ್ಟು ರಿಯಾಯಿತಿಯನ್ನು ನೀಡಬಹುದಾಗಿದೆ. 
ಸಂಘಗಳ ಆಯ್ಕೆಯ ವಿಧಾನ: 

1. ಆಯ್ಕೆ ಮಾಡುವ ಪ್ರಾಥಮಿಕ ಸಂಘವು ಪರಿಣಾಮಕಾರಿಯಾಗಿ ತನ್ನ ಕಾರ್ಯಚಟುವಟಿಕೆಗಳನ್ನು ನಿರ್ವಹಿಸುತ್ತಿದ್ದು, ಚಾಲ್ಲಿ ಸಬಲತೆ 

( Current viability ) ಹೊಂದಿ ಲಾಭದಲ್ಲಿರಬೇಕು. 

ಪ್ರಾಥಮಿಕ ಸಂಘವನ್ನು ಸಂಘದ ಯಶಸ್ವಿ ನಿರ್ವಹಣೆಯ ಆದ್ಯತಾ ಮೇರೆಗೆ ಆಯ್ಕೆ ಮಾಡಬೇಕಾಗುತ್ತದೆ. 
3 . ಫಲಾನುಭವಿ ಪ್ರಾಥಮಿಕ ಸಂಘವನ್ನು ಜಿಲ್ಲಾ ಉಪ ನಿಬಂಧಕರು ಜಿಲ್ಲಾ ಬ್ಯಾಂಕಿನ ಮುಖ್ಯಕಾರ್ಯನಿರ್ವಹಣಾಧಿಕಾರಿಯೊಂದಿಗೆ 

ಸಮಾಲೋಚಿಸಿ ಆಯ್ಕೆ ಮಾಡಬೇಕು. 

ಸಂಘಗಳು ಯಂತ್ರೋಪಕರಣಗಳನ್ನು ಅಳವಡಿಸಲು ಸ್ಥಳಾವಕಾಶ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಹೊಂದಿರಬೇಕು. ಪ್ರಾಥಮಿಕ 
ಸಂಘಗಳೂ ತಮ್ಮ ನಿರ್ವಹಣೆ ವೆಚ್ಚ ಹಾಗೂ ಸಿಬ್ಬಂದಿ ವೆಚ್ಚವನ್ನು ಬಾಡಿಗೆ ಆದಾಯದಲ್ಲಿ ಭರಿಸಿಕೊಳ್ಳತಕ್ಕದ್ದು. 

ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳು ರೈತರು ಬೆಳೆದ ದವಸಧಾನ್ಯಗಳನ್ನು /ಕೃಷಿ ಉತ್ಪನ್ನಗಳನ್ನು ಶುದ್ದೀಕರಣ ಮತ್ತು ವರ್ಗೀಕರಣ ಮಾಡಲು ಈ 
ಯೋಜನೆಯ ಮೂಲಕ ರೈತರಿಗೆ ಸೇವಾ ಮನೋಭಾವದಿಂದ ಬಾಡಿಗೆ ನೀಡುವುದು ಮತ್ತು ಇದರಿಂದ ಬರುವ ಬಾಡಿಗೆಯನ್ನು ಈ ಯಂತ್ರೋಪಕರಣಗಳ 
ಹಾಗೂ ಸಿಬ್ಬಂದಿಗಳ ನಿರ್ವಹಣೆಗೆ ವೆಚ್ಚ ಮಾಡತಕ್ಕದ್ದು. 

ಮೇಲೆ ತಿಳಿಸಿದ ರೈತರು ಬೆಳೆದ ಕೃಷಿ ಉತ್ಪನ್ನಗಳ ಶುದ್ದೀಕರಣ ಮತ್ತು ವರ್ಗೀಕರಣ ಯಂತ್ರೋಪಕರಣಗಳನ್ನು ಖರೀದಿಸಿ ನೀಡುವ ಯೋಜನೆ 
ಇದಾಗಿದ್ದು ಈ ಯಂತ್ರಗಳನ್ನು ರಾಜ್ಯ ಮಟ್ಟದಲ್ಲಿ ಸಹಕಾರ ಸಂಘಗಳ ನಿಬಂಧಕರು, ಕೃಷಿ ನಿರ್ದೇಶಕರನ್ನೊಳಗೊಂಡ ಖರೀದಿ ಸಮಿತಿ ರಚಿಸಿ ಆ 
ಸಮಿತಿಯು ರಾಜ್ಯದಲ್ಲಿರುವ ಎಲ್ಲಾ ಜಿಲ್ಲೆಗಳಲ್ಲಿ ಅಗತ್ಯವಿರುವ ಈ ಯೋಜನೆಯಲ್ಲಿ ತಿಳಿಸಿರುವ ಯಂತ್ರೋಪಕರಣಗಳ ಖರೀದಿಯನ್ನು ನಿರ್ಧರಿಸತಕ್ಕದ್ದು. 

ಯಂತ್ರಗಳ ಖರೀದಿಗೆ ಶೇ .50 ರಷ್ಟು ಸಹಾಯಧನ ಮತ್ತು ಸಂಘವು ಶೇ .50 ರಷ್ಟು ಮೊತ್ತವನ್ನು ತೊಡಗಿಸತಕ್ಕದ್ದು. ಪ್ರತಿ ಘಟಕಕ್ಕೆ ಗರಿಷ್ಟ 
ರೂ . 3.00 ಲಕ್ಷಗಳ ಮಿತಿಯೊಳಗೆ ಸಹಾಯಧನ ಲಭ್ಯತೆ ನಿಗದಿಪಡಿಸಬಹುದಾಗಿದೆ. 

ಈ ಯೋಜನೆ ಸೂಕ್ತ ಅನುಷ್ಠಾನಕ್ಕಾಗಿ ಅಗತ್ಯ ಸಲಹೆ/ಸೂಚನೆಗಳನ್ನು ಸಹಕಾರ ಸಂಘಗಳ ನಿಬಂಧಕರು ನೀಡತಕ್ಕದ್ದು. 


R .N .I. No. KARBIL /2001/47147 POSTAL REGN . No . RNP/KA /BGS/2202/2014 - 16 
Licensed to post without prepayment WPP No . 297 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಜನವರಿ ೨೧ , ೨೦೧೬ 


ಭಾಗ ೧ 


ಸದರಿ ಯೋಜನೆಯನ್ನು 2015 - 16ನೇ ಸಾಲಿನ ಆಯವ್ಯಯದ ಮಿತಿಯೊಳಗೊಳಪಡಿಸಿ ಜಾರಿಗೊಳಿಸತಕ್ಕದ್ದು. 

ಎಂ . ವೆಂಕಟಸ್ವಾಮಿ 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
PR . 639 

ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ , 
SC . 50 

ಸಹಕಾರ ಇಲಾಖೆ. 
INFORMATION TECHNOLOGY BIOTECHNOLOGY AND SCIENCE AND TECHNOLOGY SECRETARIAT 

Sub : Constitution of Empowered Committee for implementation ofKarnataka -Geographic Information System (K -GIS ) - reg. 

Read : Government Order No. ITD 14 ADM 2015 , dtd : 02 .06 .2015 . 
Preamble : 

In Government Order read at ( 1) above , sanction has been accorded for implementation of Karnataka -Geographic Information 
System (K -GIS ) by the Karnataka State Remote Sensing Applications Centre (KSRSAC ). The K -GIS will be implemented in association 
with Karnataka State Council for Science and Technology (KSCST) and Karnataka State Natural Disaster Management Centre 
(KSNMDC ) and made operational within a period of 3 years . The K -GIS project envisages a standardized and current state -wide GIS 
asset based on fusion of different Images, maps, ground data and also a variety of departmental records/data that are available with 
different Government Departments and also for developing and making available different decision support GIS applications that are 
required by various departments . The K -GIS data and application services would be ultimately made available through a robust and 
easy -to use K -GIS portal hosted on a dedicated and high -performance infrastructure . High level capacity building and training activities 
will also be organized to enable various departments across the State to use and benefit from K -GIS . 

2 ) The K -GIS Mission requires a constant interactive process by departments for newer GIS applications required for decision 
support and for defining /specifying GIS application needs and also for ensuring that K -GIS is effectively utilized . 

3 ) To effect such a constant co - ordination and integration among departments with K -GIS Mission , it is decided to constitute 
an Empowered Committee under the Chairmanship of Chief Secretary , GoK and senior officers of different Govt, departments to enable 
quick and speedy implementation of K -GIS . 
4 ) The proposalhasbeen examined and hence the following order. 

Government Order No. ITD 304 ADM 2015 (1), Dated : 08 . 10 . 2015 . 
In view of the facts explained in the preamble , an Empowered Committee under the Chairmanship of Chief Secretary , 
GOK with the following members has been constituted to lay down the policy guidelines and to suggest the activities for implemention of 
K -GIS . 
1 Chief Secretary , Govt, ofKarnataka 

Chairman 
| 2 | Additional Chief Secretary, Govt. of Karnataka 

Member 
3 Additional Chief Secretary & Development Commissioner, Govt. of Karnataka 

Member 
4 Principal Secretary , Dept. of IT , BT and S & T , Gok and Chairman , KSRSAC 

Member 
5 Principal Secretary , Finance Department, Govt. of Karnataka 

Member 
6 Principal Secretary , Department of Rural Development and PanchayatRaj, Govt. of Karnataka 

Member 
7 Principal Secretary, Dept. of Planning , Programme Monitoring & Statistics , Govt. ofKarnataka 

Member 
8 Principal Secretary , Revenue Department, Govt. of Karnataka 

Member 
9 Secretary , Urban Development Department, Govt. of Karnataka 

Member 
10 Secretary , Dept of Personnel and Administrative Reforms (e -Governance ), Govt. of Karnataka 

Member 
11 Dr. Mukund Kadursrinivas Rao , Chairman , K -GIS Technical Committee 

Member 
12 | Director, KSRSAC and Mission Director-KGIS 

Member Secretary 


* The committee may Co -opt two experts . 


2 ) The Empowered Committee will provide overall policy guidance and support to the Programmes and ensure smooth co 
ordination among various departments with K -GIS implementing authority . 

3) Providing infrastructure , hardware, software, technical manpower required for implementation of the project will be the 
responsibility of the KSRSAC . The IT , BT and S & T Department and the KSRSAC (Nodal Agency) shall take action for early 
commencement and to complete the project within the period of 3 years . 

By order and in the name of the Governor of Karnataka 

Shidramappa H Talawar 

Under Secretary to Govt, 

Dept. of Information Technology, 
PR . 637 

Biotechnology and Science & Technology 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು-59 


